ಜನೋಪಯುಕ್ತ ಗ್ರಂಥಮಾಲೆ--7 


ಒಳ್ಳೆಯ ಮನುಷ್ಯ, ಒಳ್ಳೆಯ ಬದುಕು 


ಪ್ರೊಫೆಸರ್‌ ಟಿ. ಎಸ್‌. ವೆಂಕಣ್ಣಯ್ಯ ಜ್ಞಾಪಕೋಪನ್ಯಾಸ (1973) 


ವಿ. ಸೀತಾರಾಮಯ್ಯ 


ಸಾರ್ವಜನಿಕ ವಿಚಾರ ಸಂಸ್ಥೆ 
ಬೆಂಗಳೂರು-560019 


ಒಂದು ರೂಪಾಯಿ 


ಶ್ರೀಮಾನ್‌ ಬ. ಎಸ್‌. ವೆಂಕಣ್ಣಯ್ಯ ನವರು 


ಶ್ರೀಮಾನ್‌ ಟಿ. ಎಸ್‌. ವೆಂಕಣ್ಣಯ್ಯನವರು 1-10-1885 ರಲ್ಲಿ ಚಿತ್ರದುರ್ಗ ಡಿಸ್ಪಿಕ್ಸಿನ ಚಳ್ಳಕೆರೆ 
ತಾಲ್ಲೂಕು ತಳುಕು ಗ್ರಾಮದಲ್ಲಿ ಹುಟ್ಟಿದರು. ಅವರ ತಂದೆ ಸುಬ್ಬಣ್ಣನವರು ವಿದ್ವಾಂಸರು. ಯಕ್ಷಗಾನ 
ಮೊದಲಾದ ಕಾವ್ಯಗಳನ್ನು ರಚಿಸಿ ಆ ಪ್ರಾಂತದ ಜನದಲ್ಲಿ ಪ್ರಚಾರ ಮಾಡಿದವರು. ನಾಟಕ ಅಭ್ಯಾಸ 
ಮಾಡಿಸಿದವರು. 


ವೆಂಕಣ್ಣಯ್ಯನವರು ಚಳ್ಳಕೆರೆಯಲ್ಲಿ ಲೋಯರ್‌ ಸೆಕಂಡರಿ ಪರೀಕ್ಷೆ ಕೊಟ್ಟು, ಮುಂದೆ 
ಚಿತ್ರದುರ್ಗದ ಹೈಸ್ಕೂಲಿನಲ್ಲಿ ಓದು ಮುಗಿಸಿ, 1904 ರಲ್ಲಿ ಎಫ್‌. ವಿ, ಪರೀಕ್ಷೆಗೆ ಓದಲು ಮೈಸೂರಿಗೆ 
ಬಂದರು. ಆ ಪರೀಕ್ಷೆಗಾಗಿ ಒಂದು ವರ್ಷ ಬಳ್ಳಾರಿಯ ವಾರ್ಡ್ಲಾ ಕಾಲೇಜಿನಲ್ಲೂ ಓದಿದರು. 
ಆಮೇಲೆ ಮೈಸೂರಿನ ಮಿ ಕಾಲೇಜಿನಲ್ಲಿ ಚರಿತ್ರೆ, ಅರ್ಥಶಾಸ್ತ್ರಗಳನ್ನು ತೆಗೆದುಕೊಂಡು ಬಿ.ಎ. 
ಪರೀಕ್ಷೆಯಲ್ಲಿ ಉತ್ತಿ ರ್ಣರಾಗಿ (1909), ಬೊಂಬಾಯಿಗೆ ಎಲ್‌. ಎಲ್‌. ಬಿ. ಪರೀಕ್ಷೆಗೆ ಓದಲು ಹೋದರು. 
ಅಲ್ಲಿ ಕೆಲವು ಕಾಲ ಜನರಲ್‌ ಪೋಸ್ಟಾಫೀಸಿನಲ್ಲಿ ಗುಮಾಸ ಸ್ತರಾಗಿದ್ದರು. ಎಆ್‌ಎಲ್‌. ಬಿ. ಯ 
ಮೊದಲನೆಯ ಪರೀಕ್ಷೆಯಾಗಿ ಎರಡನೆಯ ಪರೀಕ್ಷೆಗೂ ಕುಳಿತಿದ್ದರು. ಆಗ ಎಂ. ಎ. ಪದವಿ ಪಡೆಯ 
ಬೇಕೆಂಬ ಸಂಕಲ್ಪ ಹುಟ್ಟಿ ಮೈಸೂರಿಗೆ ಬಂದು ಪಂಡಿತ ಶ್ರೀ ಎಸ್‌. ತಿಮ್ಮಪ್ಪಯ್ಯ ಶಾಸ್ತ್ರಿಗಳವರಲ್ಲಿ ಕನ್ನಡ 
ವನ್ನೂ ಶ್ರೀಮಾನ್‌ ರಾಳ್ಲಪಲ್ಲಿ ಅನಂತಕೃಷ್ಣಶರ್ಮರವರಲ್ಲಿ ತೆಲುಗನ್ನೂ ವ್ಯಾಸಂಗಮಾಡಿ, ಖಾಸಗಿ 
ಯಾಗಿ ಪರೀಕ್ಷೆಕೊಟ್ಟು, ಉತ್ತೀರ್ಣರಾದರು (1914). ಅನಂತರ ಧಾರವಾಡದ ಮಿಷನ್‌ ಹೈಸ್ಕೂಲ್ಲಿ 
ನಲ್ಲಿಯೂ, ಬೆಂಗಳೂರು ದಂಡಿನಲ್ಲಿರುವ ಸೇಂಟ್‌ ಜೋಸೆಪ್ಸ್‌ ಕಾಲೇಜಿನಲ್ಲಿಯೂ (1916) os 
ಧ್ಯಾಯರಾಗಿದ್ದು, 1917 ರಲ್ಲಿ ದೊಡ್ಡಬಳ್ಳಾಪುರದ: ಕನ್ನಡ ಹೈಸ್ಕೂಲಿನ ಮುಖ್ಯೋಪಾಧ್ಯಾಯ 
ರಾಗಿದ್ದು, ಮುಂದೆ ಬೆಂಗಳೂರಿನ ಇಂಗ್ಲಿಷ್‌ ಹೈಸ್ಕೂಲು, ಸೆಂಟ್ರಲ್‌ ಕಾಲೇಜುಗಳಲ್ಲಿ ಮೇಲಕ್ಕೆ ಬಂದು, 
ಮಹಾರಾಜಾ ಕಾಲೇಜಿನಲ್ಲಿ (1927) ಕನ್ನಡ ಪ್ರೊಫೆಸರ್‌ ಆದರು. 


ಅವರು ಕನ್ನಡ, ಇಂಗ್ಲಿಷ್‌, ಸಂಸ್ಕೃತ ಭಾಷಾ ಸಾಹಿತ್ಯಗಳನ್ನು ಆಳವಾಗಿಯೂ ವಿಪುಲವಾಗಿಯೂ 
ವ್ಯಾಸಂಗ ಮಾಡಿದ್ದರು. ಜೊತೆಗೆ ತೆಲುಗು, ಬಂಗಾಳಿ, ತಮಿಳು ಭಾಷೆಗಳ ಪರಿಚಯವೂ ಅವರಿಗಿತ್ತು. 
ಶ್ರೀ ರಾಮಕೃಷ್ಣ ಮಠಕ್ಕಾಗಿ ಬಂಗಾಳಿ ಗ್ರಂಥಗಳ ಆಧಾರದ ಮೇಲೆ ಶ್ರೀ ರಾಮಕೃಷ್ಣ ಪರಮಹಂಸರ 
ಜೀವನ ಚರಿತ್ರೆಯನ್ನು ಬರೆದರು. "ಶ್ರೀ ರಾಮಕೃಷ್ಣ: ಲೀಲಾ ಪ್ರಸಂಗ'ದ ಒಂದು ಭಾಗವನ್ನು 
ಭಾಷಾಂತರಮಾಡಿದರು. ರವೀಂದ್ರನಾಥ ಠಾಕೂರರ ಸಾಹಿತ್ಯ : ವಿಷಯಕವಾದ ಪ್ರಬಂಧಗಳನ್ನು 
ಕನ್ನಡಿಸಿ ( ಪ್ರಾಚೀನ ಸಾಹಿತ್ಯ) ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಕಟಿಸಿದರು. ಅವರಿಗೆ ಉಪನಿಷತ್ತುಗಳ 
ಪರಿಚಯವಿತ್ತು. ವಾಲ್ಮೀಕಿ ರಾಮಾಯಣ, ಅಧ್ಯಾತ್ಮರಾಮಾಯಣ, ಭಗವದ್ಗಿ ತತೆಗಳನ್ನು ಗದ್ಗದದಿಂದ 
ಕಣ್ಣೀರು ಹಾಕುತ್ತ ಪಾರಾಯಣಮಾಡುತ್ತಿದ್ದದ್ದುಂಟು. ಹರಿಶ್ಚಂದ್ರ ಕಾವ್ಯಸಂಗ್ರಹ, ಕಾದಂಬರೀ 
ಸಂಗ್ರ ಹ. ಬಸವರಾಜ ದೇವರ ರಗಳೆಗಳನ್ನು " ಶೋಧನೆಮಾಡಿ, "ಸಂಪಾದಿಸಿ ಕಾದಂಬರೀ ಸಂಗ್ರಹಕ್ಕೂ 
ಬಸವರಾಜ ದೇವರ ರಗಳೆಗೂ ಸಾರವತ್ತಾದ. ಉಪೋದ್ಭಾತಗಳನ್ನು ಬರೆದಿದ್ದಾರೆ. “ಕನ್ನಡ ಕೈಪಿಡಿ'ಗೆ 
ಹಳಗನ್ನಡ ವ್ಯಾಕರಣದ ಒಂದು ಭಾಗವನ್ನೂ, ಭಾಷಾ ಚರಿತ್ರೆಯ ಭಾಗವನ್ನೂ ಬರೆದಿದ್ದಾರೆ. ಸಾಹಿತ್ಯ 
ಪರಿಷತ್ತು ಪ್ರಕಟಿಸಿದ ಪಂಪಭಾರತದ ಸಂಪಾದನ ಕಾರ್ಯದಲ್ಲಿಯೂ, ಓರಿಯಂಟಲ್‌ ಲೈಬ್ರರಿ 
ಪ್ರಕಟಿಸಿದ ಕುಮಾರವ್ಯಾಸ ಭಾರತದ ಸಂಪಾದನ ಕಾರ್ಯದಲ್ಲಿಯೂ ಸಹಕರಿಸಿದರು. ಸಿದ್ಧರಾಮ 
ಪುರಾಣವನ್ನು ಶೋಧಿಸಿ ಅಚ್ಚಿಗೆ ಸಿದ್ಧಮಾಡಿದರು. ಪ್ರಬುದ್ಧ ಕರ್ನಾಟಕಕ್ಕೆ ಸಂಪಾದಕರಾಗಿದ್ದರು. 


ಇರ ಗ್ರ 


ವಿ. ಸೀತಾರಾಮಯ್ಯ 


4 Fy “JA »} PR ಹಾ "ಶೊ “ya ಇ ನ್ನ ತ್ಲ ತೆ 1 
4. Be we Flag ay pe wh n io 14 


sh 


ಖೇ ಸ್ಮ, ತ ಆ 1 ಭೋ ಜೂ 
ಈ ತ ಭಾ he ಅವ ಶೆ 
ಜೂ 
as 
$ 
ke 


3 
ಸ್ವ 


[3 
ನ 
ಇ. ಇನು. ಪತಿ 


k 
ಬಸ್ತಿ 


ಲ 
x 
ತ ಗ ಇಲ್ಲ. NR 
[A 


Ws 


ಸೌ ಗಚಿನನ್ನಿ 


pS 
| 
ಸ 
ಲ| & 


ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ 
ಬೆಂಗಳೂರಂ-560019 


ಒಂದು ರೂಪಾಯಿ 


ಓಸಿ 
ಫಿ 
೧% A ಅರಿಕೆ 


ಶ್ರೀಮಾನ್‌ ವಿ. ಸೀತಾರಾಮಯ್ಯನವರು ಗೋಖಲೆ ಸಾರ್ವಜನಿಕ ವಿಚಾರ 
ಸಂಸ್ಥೆಯ ಬೇಡಿಕೆಯಂತೆ ತಾ|| 16-4-75 ರಂದು ಮಾಡಿದ ಉಪನ್ಯಾಸವನ್ನು ಪುಸ್ತಕ 
ರೂಪದಲ್ಲಿ ಪ್ರಕಟಪಡಿಸಿ ಮಹಾಜನರಿಗೆ ದೊರಕಿಸಲು ಈ ಸಂಸ್ಥೆ ಅತ್ಯಂತ ಸಂತೋಷ 
ವುಳ್ಳದ್ದಾಗಿದೆ. | 


ಈ ಉಪನ್ಯಾಸವು ಶ್ರೀಮಾನ್‌ ಟಿ. ಎಸ್‌. ವೆಂಕಣ್ಣಯ್ಯನವರ ಜ್ಞಾಪಕಾರ್ಥವಾಗಿ 
ಶ್ರೀಮಾನ್‌ ಜಿ. ಪ. ರಾಜರತ್ನಂ ಅವರು ಸ್ಥಾಪಿಸಿರುವ ಸ್ಮಾರಕ ದತ್ತಿಯ ಆಶ್ರಯದಲ್ಲಿ 
ಕೊಟ್ಟದ್ದು. 


ಇದು ಗೋಖಲೆ ಸಂಸ್ಥೆಯ ಜನೋಪಯುಕ್ತ ಗ್ರಂಥಮಾಲೆಯಲ್ಲಿ ಏಳನೆಯದು. 
ಈ ಗ್ರಂಥಮಾಲೆಯಲ್ಲಿ ಜನಸಾಮಾನ್ಯಕ್ಕೆ ಕುತೂಹಲಕಾರಿಯೂ ಅವರ ಜೀವನಕ್ಕೆ _ 
ಮುಖ್ಯವೂ ಅಗಿರುವ ಸಂಗತಿಗಳನ್ನು ಕುರಿತ ಗ್ರಂಥಗಳು ಪ್ರಕಟವಾಗುತ್ತಿವೆ. ಈ 
ಪ್ರಕಟನಾವಳಿ ಪ್ರೋತ್ಸಾಹ ದೊರೆತಂತೆ ಬೆಳೆಯುವುದಾಗಿದೆ. 


ಮಹಾಜನರು ಇದನ್ನು ಆದರದಿಂದ ಬರಮಾಡಿಕೊಳ್ಳುವರೆಂದು ನಾವು 
ನಂಬಿದ್ದೆ ಅವೆ. 


ಬೆಂಗಳೂರು-19 | ನಿಟ್ಟೂರು ಶ್ರೀನಿವಾಸ ರಾವ್‌ 
ಮಾರ್ಚಿ 1976 


ಒಳ್ಳೆಯ ಮನುಷ್ಯ - ಒಳ್ಳ ಬದುಕು 1 


4 
ಕ) ಅ” ಬ್‌ "4 
NR Pa ye" 

ಕ್ಕ ಗತೆ 


ವೆಂಕಣ್ಣಯ್ಯನವರು ಒಳ್ಳೆಯ ಮನುಷ್ಯರು; ಅಪರ ಬದುಕು ಒಳ್ಳೆಯದು. 
ಹೆಚ್ಚು ಗದ್ದಲವಿಲ್ಲದೆ ಅವರು ತಮ್ಮ ಬದುಕನ್ನು ನಡಸಿದರು. ತಾವು ಶುಚಿಯಾಗಿದು 
ಸುತ್ತಲಿನ ಎಲ್ಲ ಕಾರ್ಯಗಳಲ್ಲಿಯೂ ತಮಗೆ ಒಪ್ಪಿ ಬಂದ ಸಂಸ್ಥೆಗಳಿಗೆ ಸೇರಿಕೊಂಡು 
ನೆರವಿತ್ತರು. ಮಾತು ಕಡಮೆ, ಬರವಣಿಗೆ ಕಡಮೆ; ಆದರೆ ಅವರ ವಿಶ್ವಾಸಕ್ಕೆ ಎಲ್ಲೆ 
ಇರಲಿಲ್ಲ. ಮನಸ್ಸಿಗೆ ಒಮ್ಮೆ ಬಂದಿತೆಂದರೆ ಅದನ್ನು ದೃಢವಾಗಿ ಬೆಂಬಲಿಸುತ್ತಿದರು. 
ಎತ್ತರವಾದ ಆಳು. ಸುತ್ತಲಿದ್ದ ನಾಲ್ವರೈವರು ಎತ್ತರದ ಆಳುಗಳಿಗಿಂತ ಎತ್ತರದವರು. 
ಕಠಿಣವಾದ ಯಾರ ನಡತೆಯೂ ಅವರಿಗೆ ಮೆಚ್ಚುತ್ತಿರಲಿಲ್ಲ. ಕಠಿಣವನ್ನು ಕಂಡರೆ, 
ಕೇಳಿದರೆ ಒಳಗೇ ಒದಾಡುತ್ತಿದರು. ಈ ಜನರೇಕೆ ಇಷ್ಟು ಕ್ರೂರ, ಒರಟು ಎನ್ನುತ್ತಿದ್ದರು. 
ಅವರ ಆ ಎತ್ತರಕ್ಕೆ ಅವರೇ ಸಂಕೋಚಪಟ್ಟುಕೊಳ್ಳುತ್ತಿದ್ದಾರೇನೊ ಎಂಬಂತೆ ತಲೆ, 
ಮುಖ ತಗ್ಗಿಸಿ ನಡೆಯುತ್ತಿದ್ದರು. ಬಲ್ಲವರಿಗೆಲ್ಲ ಅವರಲ್ಲಿ ಗೌರವ; ಪ್ರೀತಿ. ಹೆಚ್ಚು ಹಣ 
ಅವರಲ್ಲಿ ಇರಲಿಲ್ಲ; ಇದ್ದುದನ್ನು ಪೋಲು ಮಾಡಲಿಲ್ಲ. ಶಕ್ತಿಮಾರಿ, ಕೆಲವೇಳೆ 
ಸಾಲಸೋಲಗಳಿಗೆ ಸಿಕ್ಕಿ, ತಮ್ಮ ಸುತ್ತಮುತ್ತಲವರಿಗೂ ಸ್ನೇಹಿತರಿಗೂ ಸಹಾಯ 
ಮಾಡಿದುದುಂಟು. ಆರೇಳು ಮಂದಿ ತಮ್ಮಂದಿರು, ಬಹುಶಃ ಒಬ್ಬಳೇ ತಂಗಿ, 
ಹುಟ್ಟಿ ಬೆಳೆದ ಮನೆಯಲ್ಲಿ ಹಿರಿಯರಾಗಿದ್ದುಕೊಂಡು, ನಿಜವಾದ ಅಣ್ಣನ ಹಾಗೆ 
ನಡೆದುಕೊಂಡರು. ನಾನು ಅವರನ್ನು ಕಾಣುವ ಹೊತ್ತಿಗೆ ಅವರ ತಂದೆ ತೀರಿಕೊಂಡಿ 
ದರು; ತಾಯಿ ಇನ್ನಷ್ಟು ಕಾಲ ಜೊತೆಯಲ್ಲಿದ್ದು, ಅವರ ಅಭಿವೃದ್ದಿ ಯನ್ನು ಕಂಡರು. 
ಭಾರತಾದಿಗಳನ್ನು ತಾಯಿ ಓದುತ್ತಿದ್ದುದರಿಂದ ಇವರಿಗೂ ಅವುಗಳಲ್ಲಿ ಅಭಿರುಚಿ 
ಹುಡುಗತನದಿಂದ ಬಂದಿತ್ತು. ಸಾಮಾನ್ಯ ಮೈಬಣ್ಣ ; ಅಗಲ ಮುಖ; ಕಾಂತಿಯುತ 
ಅರೆ ಕೆಂಪು ಕಣ್ಣುಗಳು; ಅವರದೇ ಬಗೆಯ ಮಾನೆ; ಒಳ್ಳೆಯ ಹಲ್ಲಸಾಲು. ಅವರು 
ಸಂತೋಷದಲ್ಲಿ ಮುಗುಳುನಗೆ ನಕ್ಕಾಗ ಮುಖ ಕಳೆಗೊಳ್ಳುತ್ತಿತ್ತು. ಆ ಕಣ್ಣಕಾಂತಿ 
ಯನ್ನು, ಹಲ್ಲಸಾಲನ್ನು ಆಗ ನೋಡಬೇಕಿತ್ತು: ಎಷ್ಟು ಸ್ನಿಗ್ಗವಾಗಿ ಅವರ ಮನಸ್ಸು 
ಅರಳೀತು ಎಂಬುದು ಕಾಣುತ್ತಿತ್ತು. ಹಿಂದ ಒಮ್ಮೆ ಸೂಟು ಹಾಕುತ್ತಿದರಂತೆ; 
ಚುಂಗು ಬಿಟ್ಟ ರುಮಾಲು ಧರಿಸುತ್ತಿದರಂತೆ ; ಹೊಗೆ ಬತ್ತಿ ಸೇದುತ್ತಿದ್ದರಂತೆ ; ನಾನು 


ಅವನ್ನು ಕಂಡುದಿಲ್ಲ. ನಾನು ಕಂಡಾಗ ಪೂರ್ತಿ ಹಳೆಯ ಕಾಲದ ಮೈಸೂರವರಾಗಿ : 


ಮುಚ್ಚು ಕುತ್ತಿಗೆಯ ಕೋಟು ಧರಿಸಿ ಪಂಚೆ ಉಡುತ್ತಿದ್ದರು. 
ಯಾವುದಾದರೊಂದು ವಿಶೇಷ ಪ್ರಸಂಗ ಬಂದು ತಾವು ಚರ್ಚೆಯಲ್ಲಿ ಭಾಗವಹಿಸ 
ಬೇಕಾದಾಗ ಸಂಗತಿಯ ನಾಲ್ಕು ಮುಖಗಳನ್ನು ಅರಿತು ಸಮಧಾತುವಾಗಿ ತೀರ್ಮಾನಕ್ಕೆ 


ಬರುತ್ತಿದ್ದರು. . " ಹೀಗೆ, ಬಹುಶಃ, ಇರಬಹುದು '; “ ಹೀಗೆ ಅರ್ಥ ಮಾಡಿದರೆ ಹೆಚ್ಚು 
ಸಮಂಜಸವಾದೀತೆನಿಸುತ್ತದೆ' ಎನ್ನುವರು. ಚರ್ಚೆ ವಿವಾದವಾಗಿ ವಿರಸ ಬೆಳೆಯು 
ವಂತಾದರೆ ಅಲ್ಲಿಗೆ ಆ ದಿನ ಅದು ನಿಂತು ಒಂದು ಸಮಾಧಾನ ಬರುವಂತೆ, ಮಿತಿ, 
ಮರ್ಯಾದೆ ಮಾರದಂತೆ ಮಾಡುವ ಸ್ವಭಾವ ಅವರದು. ಒಮ್ಮೆ ದೊಡ್ಡಸಭೆಯಲ್ಲಿ 
ಯಾವುದೊ ಒಂದು ನಿರ್ಣಯವಾಗಬೇಕಿತ್ತು. ಅಧ್ಯಕ್ಷರಿಗೆ ಹೇಳಿ "ಕೋರಂ ಇಲ್ಲ, 
ಸರ್‌; ತೀರ್ಮಾನ ಮುಂದಕ್ಕೆ ಹಾಕೋಣ ' ಎಂದರು. ಜೀವನದಲ್ಲಿ ದೊಡ್ಡದರ 
ಕಡೆ, ಶುಚಿಶೀಲದ ಕಡೆ ಹೇಗೆ ಓಲುತ್ತಿದರೊ ಹಾಗೇ ಅವರ ಧರ್ಮಸಂಪ್ರದಾಯವೂ 
ಕಾವ್ಯಾಭಿರುಚಿಯೂ ಚೊಕ್ಕವಾಗಿ, ಸೂಕ್ಷ್ಮವಾಗಿ ಇತ್ತು. ಅಂಥ ಹೆಚ್ಚು ಮಂದಿಯನ್ನು 
ನಾನು ಕಂಡಿಲ್ಲ. ಅವರು ಒಪ್ಪದಾದ, ಅವರಿಗೆ ನೋವುಂಟು ಮಾಡಿತೆಂದು ಯಾವುದೊ 
ನನ್ನ ಒಂದು ಕವಿತೆಯನ್ನು ಒಮ್ಮೆ ನಾನು ಹರಿದು ಹಾಕುತ್ತೇನೆಂದೆ. “ ಪದ್ಯ ಚೆನ್ನಾಗಿದೆ: 
ನನ್ನ ಮನಸ್ಸಿಗೆ ಪಥ್ಯವಲ್ಲದ. ಹೊರಕಾರಣದಿಂದ ಇದು ಒಪ್ಪದಿರಬಹುದು ; ಹರಿದು 
ಹಾಕಬೇಡಿ; ಜೀವಹತ್ಯೆಯಾಗುತ್ತದೆ' ಎಂದರು. ತಮ್ಮ ಮೊದಲ ಹೆಂಡತಿ 
ತೀರಿಕೊಂಡ ಅಲ್ಪ ಕಾಲದಲ್ಲಿಯೇ ನನಗೆ ಆಗಬೇಕಾಗಿದ್ದ ಒಂದು ನೆರವಿಗಾಗಿ ನಾಲ್ಕಾರು 
ಜನರನ್ನು ಕಂಡು ಆ ಕೆಲಸ ಬೇಗ ನೆರವೇರುವಂತೆ ಮಾಡಿಕೊಟ್ಟರು. 

ಕಾವ್ಯ ವಿಮರ್ಶೆಯಲ್ಲಿ ಹೇಗೊ ಅದರ ಸಂಪಾದನೆಯಲ್ಲಿಯೂ ಅವರ ವಿಚಕ್ಷಣೆ 
ಸೂಕ್ಷ್ಮವಾದು. ಶ್ರೀ ರಾಮಕೃಷ್ಣ ಪರಮಹಂಸರನ್ನು ಕುರಿತು ಸ್ವಲ್ಪ ಭಾಗ ಅವರು, 
ಸ್ವಲ್ಪ ಭಾಗ ಕೃಷ್ಣಶಾಸ್ತ್ರಿಗಳು ಒಂದು ಸಣ್ಣ ಪುಸ್ತಕ ಬರೆದರು. ರಾಮಕೃಷ್ಣ ರ 
ಜೀವನವನ್ನು ಕುರಿತು ಅವರಿಗೆ ಅಪಾರ ಪ್ರೀತಿ. ರವೀಂದ್ರನಾಥ ಠಾಕೂರರ " ಪ್ರಾಚೀನ 
ಸಾಹಿತ್ಯ'ದಲ್ಲಿ ಬಹುಭಾಗವನ್ನು ಕನ್ನಡಿಗರಿಗೆ ಕೊಟ್ಟು ಪತ್ರಲೇಖೆ, ಊರ್ಮಿಳೆಯರನ್ನು 
ಕುರಿತು ಒಂದು ಸೂಕ್ಷ್ಮದೃಷ್ಟಿಯನ್ನು ಕನ್ನಡಿಗರಿಗೆ ಪರಿಚಯ ಮಾಡಿಕೊಟ್ಟರು. ಅವರ 
ಕನ್ನಡ ಕಾದಂಬರಿಯ ಸಂಗ್ರಹ ಕೇವಲ ಸಂಗ್ರಹವಲ್ಲ; ಅಲ್ಲಿ ಆಯ್ದ ಕಾವ್ಯಭಾಗ, ಬರೆದ 
ಪೀಠಿಕೆ, ಯಾವುದನ್ನು ಸಾಮಾನ್ಯರು ಕಷ್ಟವೆಂದುಕೊಳ್ಳಬಲ್ಲರೊ ಅಂಥ ಶಬ್ದಗಳ 
ಅರ್ಥಕೋಶ ಇವು ನಿಜವಾದ ವಿಮರ್ಶೆ. ಹರಿಹರನ ಬಸವರಾಜದೇವರ ರಗಳೆ 
ಅವನ ಅತ್ಯುತ್ತಮ ಕಾವ್ಯಕ್ರಿಯೆಗಳಲ್ಲಿ ಒಂದು. ಅದನ್ನು ಅವರು ಸಂಪಾದಿಸಿದರು. 
ರಾಘವಾಂಕನ ಸಿದ್ಧರಾಮಚಾರಿತ್ರವನ್ನು ಅವರು ನರಸಿಂಹಾಚಾರ್ಯರ ಜೊತೆಗೆ 
ಸಂಗ್ರಹಿಸಿದ ಕಾರ್ಯವೂ ಹಾಗೆಯೇ. ಸ್ವಂತವಾಗಿ ಕವಿತೆ ಬರೆಯಬಲ್ಲವರಾಗಿದ್ದರು 
ಎರಡು ಮೂರನ್ನು ಬರೆದು ಹರಿದುಹಾಕಿದ್ದರು. ತನ್ನ ನಿರ್ಮಾಣಶಕ್ತಿ ಕವಿತಾರಚನೆಯ 
ಕಡೆಗಲ್ಲ; ನನಗೆ ಬರವಣಿಗೆ ಕಷ್ಟ; ನಾನು ಸೋಮಾರಿ- ಇತ್ಯಾದಿ ಸಬೂಬುಗಳನ್ನು 
ಹೇಳಿ ಬರವಣಿಗೆಯ ಅನೇಕ ಪೇಚಾಟಗಳನ್ನು ತಪ್ಪಿಸಿಕೊಂಡರು. ವಿದ್ಯೆಯ ಫಲ 
ವಿನಯ, ಸಂಸ್ಕಾರ ; ಕೇವಲ ಪಾಂಡಿತ್ಯವಲ್ಲ. ಒಂದು ವ್ಯಕ್ತಿ, ಒಂದು ಉತ್ತಮ ಬದುಕಿನ 
ರೂಪಣ ಅದರಿಂದ ಸಿದ್ದಿ ಸಬೇಕು. ಯಾವುದು ನಮ್ಮ ಮನಸ್ಸನ್ನು ಬಿಡುಗಡೆ 


“ತ (4 


2 


ಮಾಡುವುದೊ ಅದು ವಿದ್ಯೆ ಎಂಬ ಮಾತುಂಟು ನಮ್ಮಲ್ಲಿ. ಆ ಮೂರೂ ಅವರಲ್ಲಿ ' 
ಫಲಿಸಿದುವು. 
ಇದು ಅವರನ್ನೇ ಕುರಿತ ಉಪನ್ಯಾಸವಲ್ಲ; ಅವರ ಹೆಸರಲ್ಲಿ ಗೆಳೆಯ 
ಪನ್ಯಾಸ. ವೆಂಕಣ್ಣಯ್ಯನವರೇ 
ನನಗೆ 1923 ರಲ್ಲಿ ಶ್ರೀ ಗುಂಡಪ್ಪನವರ ಮತ್ತು ಶ್ರೀ ಮಾಸ್ತಿಯವರ ಪರಿಚಯ 
ಮಾಡಿಕೊಟ್ಟರು. ಈ ತ್ರಿಪುಟೀ ಮಂಗಳ ನನ್ನನ್ನು ಈ ಉಪನ್ಯಾಸ ಸಾಹಸಕ್ಕೆ 
ಒಪ್ಪಿಸಿತು. ಉಪನ್ಯಾಸದ ವಿಳಾಸವನ್ನು ಹೀಗೆ ಹಾಕಿ ಕೊಳ್ಳುವುದಕ್ಕೆ ಅವರ ಬದುಕು. 
ಈ ನೆರವು ನಿದರ್ಶನವಾಯಿತು. 
ನನಗೆ ಅನೇಕ ವೇಳೆ ಅನ್ನಿಸಿದೆ: ಭಗವದ್ಗೀತೆಯಂತಹ ಗ್ರಂಥ ಭಾರತ ಸಂಸ್ಕೃತಿಯ 
ಸಾರಭೂತ ಗ್ರಂಥವಾಗಿದ್ರರೂ--ಅಲ್ಲಿನ ಒಂದೊಂದು ಪದ್ಯವೂ ಬದುಕನ್ನು ರೂಪಿಸುವ 
ಅಖಂಡವಾಗಿ, ಆಚಂದ್ರಾರ್ಕವಾಗಿ, ನಿಷ್ಕೃಷ್ಟವಾಗಿ, ಸುಂದರವಾಗಿ, ಕಾಮಧೇನುವಿನ 
ಕೆಚ್ಚಲಂತೆ ಬಯಸಿದ ವಿಶೇಷಾರ್ಥ ಕೊಡಬಲ್ಲದ್ದಾಗಿದೆಯೊ ಅಲ್ಲಿನ ತತ್ತ ಆದರ್ಶನವನ್ನು 
ಕೊಟ್ಟ ಕೃಷ್ಣನ ಜೀವನಚಿತ್ರಣ ಮಹಾಭಾರತದಲ್ಲಿ ಆ ಬಗೆಯದಾಗಿ ಕಾಣದಿದ್ದಿದ್ದರೆ ನನ್ನ 
ಮನಸ್ಸಿಗೆ ಗೀತೆಯ ಸಾರ್ಥಕತೆ ಬೆಲೆಯುಳ್ಳದಾಗುತ್ತಿರಲಿಲ್ಲ: ಒಂದೇ ಒಂದು ಸಂದರ್ಭ 
ವನ್ನು ಬಿಟ್ಟು. ಕರ್ಣನನ್ನು ಒಲಿಸಿಕೊಳ್ಳಲೆಂದು ಆತ ಆಡಿದ ಮಾತು" ಷಷ್ಠೇ ಚ ತ್ವಾಂ 
ತಥಾಕಾಲೇ ದ್ರೌಪದ್ಯುಪಗಮಿಷ್ಯತಿ' ಎಂಬುದು ಅಂಥ ಒಂದು ಸಂದರ್ಭ. ಬಹುಶಃ 
: ಆ ಮಾತು ಆ ಸನ್ನಿವೇಶಕ್ಕೆ ಅಗತ್ಯವಾಗಿತ್ತೇನೊ.. ಅಂಥ ಮನುಷ್ಯನೂ ಅಂಥ ಮಾತನ್ನು 
ಆಡಬೇಕಾಗಿ ಬಂದಿತ್ತೇನೊ--ಹೇಳಲಾರೆ. ಕೃಷ್ಣನ ನಿಃಸ್ವಾರ್ಥ ಜೀವನದಲ್ಲಿ ಕೂಡ 
ಅಂಥ ಪ್ರಸಂಗ ಒಂದರಲ್ಲಿ ಅವನು ತೇರಲಿಲ್ಲ-- 
| ವಾದಕಾದರು ಸರಿಯೆ 
ಭೇದಕಾದರು ಸರಿಯೆ 
ಕೃಷ್ಣನೆನ್ನಲು ಬಹುದೆ 
ಕರ್ಣಗೆ 
ಆರನೆಯವನಾಗಿ ನಾಳ 
ದ್ರೌಪದಿ ನಿನ್ನ ಕೂಡ್ಕಾಳು ಎಂದು. 
--ಶಾಂತಂ ಪಾಪಂ-- "ನೆರೆದಾಳು' - ಎನ್ನಿಸಿದೆ. ಆಕೆ ಹೆಂಗಸು. ಎಷ್ಟು ಈತನಿಗೆ 
ಆಪ್ತಳೊ ಅವಳ ಸ್ವಭಾವವನ್ನು ಇವನು ಅರಿತವನೊ, ಆ ಮಾತಿರಲಿ; ಆಕೆ ದೂರ 
ದಲ್ಲಿದ್ದಾಳೆ. ಪಾಂಡವರ ನಚ್ಚಿನ ಹೆಂಡತಿ. . ಒಮ್ಮೆ ಕೂಡ ಅವರಲ್ಲಿ ಯಾರೂ ಆಕೆಗೆ 
ಹೀನಾಯ ಸುಳಿವಂತೆ ನುಡಿದಿಲ್ಲ, ನಡೆದಿಲ್ಲ. ಮದುವೆಯಾಗಿ ಎಷ್ಟೊ ವರ್ಷ ಸಂದು 
ಉಪಪಾಂಡವರು ಹುಟ್ಟಿದ್ದಾರೆ. ಅಂಥವಳನ್ನು ಕುರಿತು ಯಾರೂ ಈ ಮಾತಾಡುವುದು 
ಸರಿಯಕಾಗದು ಎನ್ನಿಸಿದೆ. ತಂಗಿಯಾದರೂ ಭಕ್ತಳಾದರೂ ಇದು ಸರಿಯಾಗದು. 


೨ 


ತ 


ನನ್ನು 2 ಕಂಡರೆ ವೆಂಕಣ್ಣಯ್ಯ 
ನವರಿಗೆ ತುಂಬಾ ವಿಶ್ವಾಸ. ವ್ಯಾಸರ ಮಹಾಭಾರತವನ್ನೂ ನಾರಣಪ್ಪನ ಭಾರತವನ್ನೂ 
ಚೆನ್ನಾಗಿ ಓದಿದವರು ಅವರು. ಪಂಪಭಾರತ ಅವರಿಗೆ ಪ್ರಿಯವಾಗಿದಷ್ಟು ಇನ್ನಾವ 
ಕನ್ನಡ ಕಾವ್ಯವೂ ಇರಲಿಲ್ಲ  ಕಾರ್ಯಮುಖವಾದ ಚೈತನ್ಯ ಕೃಷ್ಣನದು ; ಬರಿಯ 
ಭಾವಮಯ ಮಾತ್ರ ಅಲ್ಲ. ಕಾರ್ಯ ಸಾಧನೆಗೆ ಬದುಕು ನಿವೇದಿತವಾಗಬೇಕಾದ್ದು. 
ಈ ಕಡೆ ಮನುಷ್ಯನ ಜೀವ, ಆ ಕಡೆ ಕಾರ್ಯಸಾಧನೆ ಇವೆರಡೂ ಜೊತೆಗೆ 
ನಡೆಯಬೇಕಾದವು, ಬೆಂಕಿಗೆ ಅಥವಾ ಸೂರ್ಯನಿಗೆ ಶಾಖ, ಕಾಂತಿ ಅಥವಾ ಬೆಳಕು 
ಎರಡಾದರೂ ಮುಖವಿದ್ದಂತೆ- ಬೆಂಕಿ ಸುಟ್ಟು ಬೂದಿ ಮಾಡುವ ಹಾಗೆ ಶುದ್ಧಿ ಮಾಡ 
ಬಲ್ಲದು ; ಅದು ಪಾವಕ. ಆ ವ್ಯಕ್ತಿತ್ವ, ಆ ಶೀಲ, ಆ ಕ್ರಿಯಾಮುಖತೆ, ಆ ಕಾರ್ಯದಕ್ಷತೆ 
ಮೂರೂ ಈ ದಿನದ ವಿಷಯಕ್ಕೆ ಸಂಬಂಧಿಸಿದ ಸಂಗತಿಗಳೇ. ನನ್ನ ಶಕ್ತಿಗೆ ಮಾರಿದ್ದೆಂದು 
ಕಾಣಿಸಿದರೂ ಸಾಹಸ ಮಾಡುತ್ತಿದ್ರೇನೆ--ಕ್ಷಮೆ ಬೇಡಿ. (ಬದುಕು ನಾಡಿನ ಜೀವನಕ್ಕೆ 
ವಿಸ್ತಾರವಾಗಿ ಅನ್ವಯಿಸುವ ನೆಲಸುಳ್ಳದ್ದು. ಆ ನೆಲಸನ್ನು ಇಂದು ನಾನು ಸಮಾಪಿ 


ಇ 

ಹಿಂದೆ ಸಂಪಗೆ ವೆಂಕಟಪತಯ್ಯನವರ ದತ್ತಿಯ ಉಪನ್ಯಾಸವಾಗಿ ನಾನು ಸತ್ಯ 
(ಅಥವಾ ವಾಸ್ತವ ಸಂಗತಿ) ಮತ್ತು. ಮೌಲ್ಯ (Fact and Value) 
--ಅದರ ಸ್ವರೂಪ ಲಕ್ಷಣ, ಪ್ರಕಾರಗಳು, ಅದು ಕಾರ್ಯ ಮಾಡುವ ರೀತಿ ಎಂಬುದನ್ನು 
ಕುರಿತು ಇಲ್ಲಿ ಮಾತನಾಡಿದ್ರೆ. ಮೂರು ಮೂರು ಮಾತುಗಳ ಎರಡು ಪ್ರಸಂಗಗಳನ್ನು 
ಉದಾಹರಣೆಯಾಗಿ ನಿವೇದಿಸಿದ್ದೆ. ಅವುಗಳಲ್ಲಿ ಒಂದು ತ್ರಿವರ್ಗ : ಸತ್ಯ, ಶಿವ, ಸುಂದರ 
ಎಂಬುದು. 'ಶಿವ' ಎಂಬ ಮಾತು ಈ ' ಒಳ್ಳೆಯ ' ಎಂಬುದರ ಚರಿತಾರ್ಥತೆಯನ್ನು 
ತೋರಿಸುವ ಮಾತು. ಒಳ್ಳೆಯದರ ಪರಮಾವಧಿ `ಶಿವ' ಅಥವಾ "ಮಂಗಳ '. 
` ಒಳ್ಳೆಯದು” ಎಂದರೇನು? ಆದರ ಸಾಧನೆಯ ರೀತಿ ಹೇಗೆ? ಸಿದ್ಧಿ ಏತರಲ್ಲಿ? 
ಇದರಿಂದ ಲೋಕಜೀವನಕ್ಕೆ ಯಾವ ಪ್ರಯೋಜನ ಸಿದ್ಧಿಸುತ್ತದೆ? ಒಳ್ಳೆಯದು ಎಂದರೆ 
ಸಾಕೆ? ಅದರ ಅರ್ಥವ್ಯಾಪ್ತಿ ಎಲ್ಲಿಯವರೆಗೆ ಆಕಾಂಕ್ಷೆ ಉಳ್ಳದು ? ಇದಕ್ಕೆ ಸಂಬಂಧ 
ಸಿದ ನಿಯಮಗಳೊ ನಿರ್ಬಂಧಗಳೊ ಸಂದೇಹಗಳೊ ಸಮಸ್ಯೆಗಳೂ ಯಾವುವು? 
ಎಂಬುದನ್ನೆಲ್ಲ ಈ ಒಳ್ಳೆಯದೆಂಬುದರ ಪ್ರಪಂಚ ಒಳಗೊಳ್ಳು ತ್ತದೆ. ಅಷ್ಟು ಕೂಲಂಕಷ 
ವಾಗಿ ಆ ವಿಷಯವನ್ನು ಪರಿಶೀಲಿಸಲು ನನಗೆ ಶಕ್ತಿಯಿಲ್ಲ; ಸದ್ಯಃ ಅವಕಾಶವಿಲ್ಲ. 
ನಮ್ಮ ಕಾಲದ ಹೆಚ್ಚು ಶಕ್ತರಾದ ಜಿಜ್ಞಾಸುಗಳು ಅದನ್ನು ಮಾಡಬೇಕು. ಒಂದೆರಡು 
ಸಂಗತಿಗಳನ್ನು ಮಾತ್ರ ನಿವೇದಿಸಲು ಬಯಸಿದ್ದೇನೆ. 

Beauty (ಚೆಲುವು ಎಂಬುದನ್ನು ಕುರಿತು ಆಂದ್ರೆ ಮಾಲ್ರೂಸ್‌ ಅವರು 
Beauty was that which everyone prefers to see in real life ಎಂದರು. 
ಅದರಂತೆಯೇ 6Gಂಂd (ಒಳಿತು) ಎನ್ನಲೆ? ಬೇಕಾದರೆ ೩d ike to have 


4 


ಎಂಬುದನ್ನೂ ಆಂದ್ರೆಯವರ ಮಾತಿಗೆ ಸೇರಿಸಿಕೊಳ್ಳಬಹುದು. 0064 ಎಂಬುದಕ್ಕೆ 
To be and to 60 ಎಂಬುದನ್ನೂ ಹೇಳಬಹುದು, ಇಷ್ಟು ಸುಲಭವೇ ಆಗಿದ್ದರೆ 
ವಿಷಯ. ಈ ಸೂತ್ರ ಸರಳವಾದರೂ ಸಾಲದೆನ್ನಿಸುತ್ತದೆ. ಪ್ರಪಂಚಗಳೂ ಬೇರೆ ಬೇರೆ. 


What is the ೮೦೦6 ? Why should I or one be good ?. wow 
ಪ್ರಶ್ನೆಗಳು ಎಲ್ಲ ದೇಶಗಳ, ಕಾಲಗಳ ಜಿಜ್ಞಾಸುಗಳಿಗೂ ಮುಖ್ಯವೆನ್ನಿಸಿವೆ. ಅದನ್ನು 
ನಮ್ಮಲ್ಲಿನ ಧರ್ಮಶಾಸ್ತ್ರಗಳು, ಪಾಶ್ಚಾತ್ಯರು 81105 ಎಂದೂ ವಿಚಕ್ಷಣೆಗೆ ತರುತ್ತಿದ್ದರು. 
ಬಗೆಬಗೆಯ ತತ್ತ್ವಗಳನ್ನೂ ಆದರ್ಶಗಳನ್ನೂ ದೃಷ್ಟಿರೀತಿಗಳನ್ನೂ ವಿವೇಚನೆಗಳನ್ನೂ 
ಮಾಡಿದರು. ಎಷ್ಟು ಬಗೆಯ, ಬಹುನಿಶಿತ ಆಲೋಚನೆ ಇಲ್ಲಿ ಸೇರಿಕೊಳ್ಳುತ್ತದೆ ! 
ಪ್ರೊ॥ರಾಧಾಕೃಷ್ಣನ್‌ ನಮಗೆ ಪಾಠಹೇಳಲು ತೊಡಗಿದ ಮೊದಲದಿನದಲ್ಲಿ Ethics ಎಂಬು 
ದಕ್ಕೆ ಹೀಗೆ ಪ್ರವೇಶಮಾಡಿದರು : ' ಎಲ್ಲರೂ ಶ್ರೀಮಂತರಾಗಿ ಅಥವಾ ಒಳ್ಳೆಯಕುಲಗಳಲ್ಲಿ 
ಹುಟ್ಟದಿರಬಹುದು; ಮೇಧಾವಿಗಳಾಗದಿರಬಹುದು; ಶಕ್ತಿಸಾಮರ್ಥ್ಯ ಇಲ್ಲದಿರಬಹುದು: 
ಧನಿಕರಾಗದಿರಬಹುದು ; ಪದವಿಗಳಲ್ಲಿ ಇಲ್ಲದಿರಬಹುದು' ಇತ್ಯಾದಿ ಹೇಳಿ, "ಆದರೆ ಎಲ್ಲರೂ 
ಒಳ್ಳೆಯವರಾಗಿರಬಹುದು. ಆ ಒಳ್ಳೆಯದು ಎಂದರೇನು? ಎತರಲ್ಲಿದೆ ಈ ಒಳ್ಳೆಯ 
ತನ? ಇದರ ಪರಿಶೀಲನೆಯಲ್ಲಿ ಯಾವ ಲಕ್ಷಣಗಳು, ಮಿತಿಗಳು ಸೇರುತ್ತವೆ? 
ಒಟ್ಟು ತತ್ತ್ವದರ್ಶನಗಳಲ್ಲಿ ಔhಂನ ಸ್ಥಾನ ಏನು ?--ಎಂಬುದನ್ನು ನಾವು ಈ 
ವರ್ಷ ಪಾಠ ಮಾಡಬೇಕಾಗಿದೆ" ಎಂದರು. ನಮ್ಮಲ್ಲಿ ಯಾವುದನ್ನು ಧರ್ಮ, ಯತ 
ಎನ್ನುತ್ತೇವೊ ಆ ಮಾತಿಗೆ ಅದು ಹತ್ತಿರದ್ದು. ಈ ಎರಡು ಶಬ್ದಗಳಿಗೂ ಯಾವುದು 
ಹಿಡಿದು, ತಡೆದು ನಿಲ್ಲಿಸುತ್ತವೆಯೋ, ಒಳಿತಿಗೆ ಪೋಷಣೆ ಸೂತ್ರವನ್ನು ಅರ್ಥ 
ವಿವರಣೆಗೆ ಬಳಸುತ್ತಿದ್ರ್ದೇನೆ--ಕೊಡುತ್ತದೆಯೊ ಅದಕ್ಕೆ ಧರ್ಮ, ಯುತ ಎಂಬ ಅರ್ಥವಿದೆ: 
Proper, ಯುಕ್ತ : Order, ಕ್ರಮಬದ್ದ : ಸರಿ, Right ; — ಇದೇ ಧರ್ಮದ ನೆಲೆ. 
ಯಾವುದೊ ಒಂದು ವಿಧಾನಕ್ರಿಯೆ ಲೋಕದ ಧರ್ಮವನ್ನು ನಡಸುತ್ತದೆ. "ಯತಸ್ಯ 
ಗೋಪಾಯ' ಎಂಬ ಮುಂತಾದ ಮಾತುಗಳಲ್ಲಿ ಅದು ನಿರ್ದೇಶಗೊಳ್ಳುತ್ತದೆ. 
ಎಂಬಾಗ, ಸತ್ಯ ಶಿವ ಸುಂದರ ಮೂರೂ ಮೌಲ್ಯಗಳೆಂದು ಒಪ್ಪಿಕೊಂಡಾಗ, --ಇವು 
ಪರಮದ ಲಕ್ಷಣಗಳಂದಾಗ (Features of the Absolute) ಆಲೋಚನೆ 
ಗಳಲ್ಲಿ--ಸಾಧನೆಗಳಲ್ಲಿ-ಅಸಮಂಜಸತೆಗಳು ಹುಟ್ಟಿಕೊಳ್ಳುತ್ತವೆ. ಈ ಒಳ್ಳೆಯದೆಂದರೆ 
ಯಾವ ಯಾವ ಕಾಲಗಳಲ್ಲಿ, ದೇಶಗಳಲ್ಲಿ, ವೃತ್ತಿಗಳಲ್ಲಿ, ಚರಿತ್ರೆಯ ಪರಿವಿಡಿಯಲ್ಲಿ ಇದು 
ಅನ್ವಯವಾಗುತ್ತದೆ, ಆಗಿದೆ ಎಂಬುದರ ಆಲೋಚನೆ ಹುಟ್ಟಿಕೊಳ್ಳುತ್ತದೆ. ನಿಜವಾಗಿ 
ಇದರ ವಿಸ್ತಾರ ಎಷ್ಟು ದೊಡ್ಡದು ಎಂಬುದು ಪರಿಚಯವಾಗಬಹುದು. ಸಾಮಾನ್ಯ 
ವಾಗಿ ಒಳ್ಳೆಯ ಕವಿ, ಶಿಲ್ಪಿ, ಅಧಿಕಾರಿ, ಸಾಹಸಿ, ಕೆಲಸಗಾರ, ವಿದ್ಯಾರ್ಥಿ, ವೈದ್ಯ ಎಂದಾಗ 
ಕ್ರಿಯಾಕುಶಲತೆಯನ್ನು ಕುರಿತು ಮಾತ್ರ ಆಲೋಚಿಸುತ್ತೇವೆ. “ Aಗtಂಗಃo’ is 
೩ 8೦೦6 man’ ಎಂದು ಷೈಲಾಕ್‌ ಹೇಳಿದಾಗ ಅವನಲ್ಲಿ ಹಣವಿದೆ, ಗಟ್ಟಿಕುಳ ಎಂದೇ 


೨ 


ಅರ್ಥಮಾಡಿದ್ದುಂಟು. ಒಳ್ಳೆಯ ಹಣ್ಣು, ಪದಾರ್ಥ, ಊಟ, ಮನೆ, ತೋಟ, 
ವ್ಯಾಪಾರ -- ಇನ್ನೆಷ್ಟೊ -- ಒಂದು ಮಿತವಾದ ಪ್ರಯೋಗಾರ್ಥದಲ್ಲಿ ಉಪಯೋಗಿ 
ಸಲ್ಪಡುತ್ತವೆ. ಅದರಲ್ಲಿ ಮಾನವನ ಗುಣ, ಶೀಲ, ಕ್ರಿಯಾಪ್ರಪಂಚ, ಇಲ್ಲದ್ದರಿಂದ ಅವು 
ಈ ಎಣಿಕೆಗೆ ಸಲ್ಲುವುದಿಲ್ಲ. 


ಆದರೆ ಒಳ್ಳೆಯ, ೧೦೦4 ಎಂದರೆ ಸಾಲದು: Goody-Goody, God’s 
good man, A Good natured man with no harm in him; ಹುಟ್ಟಿ 
ದವನು ಹುಟ್ಟಿದ ಹಾಗೆಯೇ ಇದ್ದಾನೆ ಒಂದೇ ಸಮನೆ ಎಂಬ ಮಾತುಗಳೂ 
ಉಂಟು. ಅವನಲ್ಲಿ ಕೆಡುಕಿಲ್ಲ. ಬದಲಾವಣೆ ಆಗದೆ ಒಂದೇ ರೀತಿ ಬೆಳೆದಿದ್ದಾನೆ; 
ಇದ್ದಾನೆ- ಎಂದಾಗ ಒಳ್ಳೆಯ ಅರ್ಥ, ಅಲ್ಲದು ಎರಡೂ ಸೇರುತ್ತವೆ. ಇನ್ನಾವುದೊ 
ವಿವೇಚನೆ ಇರುತ್ತದೆ. . ಜೊತೆಗೆ: ಒಳ್ಳೆಯವನು ದುರ್ಬಲ; ಯಾರನ್ನೂ ಎದುರಿಸು 
ವುದಿಲ್ಲ; ಏತಕ್ಕೂ ನಿಂತು ಹೋರಾಡುವವನ್ನ್ಲ; ಆ ಶಕ್ತಿ ಬೆಳಸಿಕೊಂಡಿಲ್ಲ, ಬಳಸುವುದಿಲ್ಲ 
ಎಂಬ ಸ್ವಭಾವ ಉಂಟು. ತನ್ನಷ್ಟಕ್ಕೆ ತಾನು ಒಳ್ಳೆಯವನಾಗಿದ್ದುಕೊಂಡು ಇನ್ನೊಬ್ಬರಿಗೆ 
ಕೆಡುಕು ಮಾಡದೆ ತನ್ನ ಮಿತಿಯಲ್ಲಿ ಒಂದು ಶಾಂತಿಯನ್ನೊ ಸಮಾಧಾನವನ್ನೊ 
ಸಾಧಿಸಿಕೊಂಡು "ಅಂದರಿಕೀ ಮಂಚಿವಾಡು ಅನಂತಯ್ಯ' ಎಂಬಂತೆ ಇರಬಹುದು. 
ಕೆಲವರಿಗೆ ಇಷ್ಟು ಸಾಕು. ಇನ್ನೊಂದು ಬಗೆಯ ಜನವೂ ಉಂಟು : “ನಾನು ಆಚಾರವಂತ; 
ತಾಯಿತಂದೆಯರನ್ನು ಕಾಪಾಡುತ್ತೇನೆ: ದೇವಸ್ಥಾನಕ್ಕೆ ಹೋಗುತ್ತೇನೆ; ದುರ್ವ್ವಸನ 
ಗಳಿಲ್ಲದವನು ; ನನಗೆ ಇನ್ನೊಬ್ಬರು ಹಗೆಯಲ್ಲ', ಎಂಬುದೂ ಸಾಲದೇನೊ. ಅದೂ 
ದಂಭವಾಗಬಲ್ಲದು ; ೫108£15060%॥. ಎಂಬ ಆಕ್ಷೇಪಣೆಗೆ ಈಡಾಗಬಹುದು. 
ಹೆಂಡತಿ ಮಕ್ಕಳೆ, ಮನೆಯೆ ಮಠವೆ, ವ್ಯಾಪಾರವೆ?--ಸಂನ್ಯಾಸಿಯಾದ ನನಗೆ ಮುಕ್ತಿ 
ಯಾಗದಿದರೆ ಇನ್ನಾರಿಗಾಗಬೇಕು ?--ಎಂಬುದು. ಅಹಂಕಾರವಾಗಬಲ್ಲದು. ಅಲ್ಲಿ 
"ನಾನು' ಹೋಗಿಲ್ಲ. ಇಂಥವನು ಹತ್ತೇ ರೂಪಾಯಿ ಕೊಟ್ಟನೆ; ನಾನು ನೂರು 
ಕೊಡುತ್ತೇನೆ; ನಮ್ಮ ಮನೆಯಿಂದ ಯಾರನ್ನೂ ಓಡಿಸಲಿಲ್ಲ; ಊಟ ಉಪಚಾರ, ನಯ 
ನಾಗರಿಕತೆ, ಉಡುಗೆ ತೊಡುಗೆಗಳಲ್ಲಿ ನಮ್ಮಲ್ಲಿ ಕಡಮೆಯಾಗಬಾರದು--ಎಂಬುದೂ 
ಒಂದು ಬಗೆಯ ದಂಭವೇ ಸರಿ. ಜಪ, ತಪ, ಧ್ಯಾನ ಮಾಡಿಕೊಂಡು ಒಂದು ದ್ವೀಪದ 
ಹಾಗೆ ತನ್ನ ಬದುಕನ್ನು ನಡಸಿಕೊಂಡು ಕೃತಾರ್ಥತೆ ಸಾಧಿಸಬಹುದು. ಈ ಕೃತಾರ್ಥತೆ 
ತುಂಬು ರಕ್ತದಲ್ಲ ; ಇದರಲ್ಲಿ ಕ್ರಿಯಾಕಾರಿತೆಗೆ ಸಂಬಂಧಿಸಿದ ಯಾವ ಅಂಶವೂ ಪ್ರಯೋಜನ 
ಸಾಧನೆಯೂ ಹೊರಗಿನ ಪ್ರಪಂಚಕ್ಕೆ ಅಲ್ಲಿ ಇಲ್ಲ. ಇದು ಸ್ವಭಾವತಃ ಬಂದಿರಬಹುದು. 
ಬೆಳಸಿಕೊಂಡುದಾಗಿರಬಹುದು ; ಅಥವಾ ಗಮ್ಯವಾಗಿ ಸಾಧಿಸಬೇಕೆಂಬಂತೆ ನಡಸಿ 
ಕೊಂಡದಾಗಿರಬಹುದು. ಒಂದು ಬಗೆಯ ಸಂಪಾದನೆಯೇ ಇದು. ದ್ವಂದ್ವಗಳಿಂದ 
ಕೂಡಿದ: ಮನುಷ್ಯನ ಜೀವನದಲ್ಲಿ ಇಷ್ಟನ್ನು ಸಾಧಿಸುವುದೂ ಕಷ್ಟವೇ. ಆದರೆ ಲೋಕ 
ಇಂಥವನನ್ನು ಮುಟ್ಟದು. ಲೋಕಕ್ಕೂ ಇವನಿಗೂ ಸಂಬಂಧವಿಲ್ಲ. ಇವನು 


6 


ಲೋಕದಿಂದ ಉದ್ವೇಗಗೊಳ್ಳ, ಲೋಕಕ್ಕೆ ಇವನು ಉದ್ದೇಗ ತರಲಿಲ್ಲ ಎಂಬುದೂ 
ಸಾಲದು. ಇವನು ಇದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ. ಇವನಿಂದ ಅದಕ್ಕಾಗಲಿ, 
ಅದರಿಂದ ಇವನಿಗಾಗಲಿ ಒಳೆ ಯದು ಕೆಟ್ಟ ದ್ದು ಇಲ್ಲ ಎಂಬುದು ತಟಸ್ಥ ವರ್ತನೆಯಾದೀತು. 


ಇದನ್ನು ಸಾಧಿಸುವುದೂ ಪ್ರಯಾಸವೇ. ಇಂಥವರಿಗೆ ಕೈತುಂಬ ಹಣ, ಪದವಿ 
ಇದ್ದು ತಿನ್ನಲು ಉಣ್ಣಲು ಬೇಕಾದಷ್ಟಿದ್ದರೆ, ಇದರಿಂದ ತಂದೆ ತಾಯಿ, ಹೆಂಡತಿ ಮಕ್ಕಳು, 
ನೆರೆ ಹೊರೆ, ರಾಜ್ಯ ಸಮಾಜ-ಯಾವುದಕ್ಕೂ ತೊಂದರೆಯಿಲ್ಲ ಎಂಬಂತಿದ್ದರೆ ಪರವಾಣಇಲ್ಲ. 
ಇಲ್ಲವಾದರೆ, ಇತರರ ಉಪೇಕ್ಷೆಗೆ, ಕೆಲವೇಳೆ ತಿರಸ್ಕಾರಕ್ಕೆ, ಕೂಡ ತುತ್ತಾಗಬಹುದು. 
ಯಾರ ತಾಳಿಕೆಗೂ ಬಾರದೆ ಏತಕ್ಕೂ ಕನಲದೆ ಕದಲದೆ ಬದುಕಿರುವಷ್ಟು ಕಾಲ ಇದ್ದು 
ಹೋಗುವ (ಸಣ್ಣ ಅರ್ಥದಲ್ಲಿ) "ಕೂಟಸ್ಥ ೦ ಬ್ರಹ್ಮ” ಎಂಬಂತಹ ಸಿ ತಿಯಾದಾಗ ಇದು 
ನಿರ್ಗುಣ. ಇನ್ನೊಂದು ಮಾತುಂಟು: "ಸ್ವಾಂತಸ್ಸುಖಾಯ' ಎಂಬ ಮಹಾವಾಕ್ಯದ 
ಸಂಕುಚಿತಾರ್ಥ : ಈ ಜೀವದಲ್ಲಿ ಒಂದು ಬಗೆಯ ಕಾರ್ಪಣ್ಯವನ್ನು ಸಾಧಿಸುತ್ತದೆ. ' 
ಇದರ ಧ್ಯಾನ, ಕಲ್ಪನೆ ಕೆಲಸಮಯಗಳಲ್ಲಿ ಮನಸ್ಸಿಗೆ ಸಂತೋಷ ತರುತ್ತದೆ, ಪೂಜ್ಯತೆ 
ತರುತ್ತದೆ. ಇದರ ಸಾಧನೆಯೂ ನಿಜವಾಗಿ ಶಕ್ತಿ, ಬುದ್ದಿ ಇರುವವನಿಗೆ ಕಷ್ಟಸಾಧ್ಯವೇ. 

ಒಬ್ಬನನ್ನು ಬಹು ಒಳ್ಳೆಯ. ಮನುಷ್ಯ ಎಂದಾಗ "ನಾವು ಕಚ್ಚುತ್ತೇವೆಯೆ, 
ಒದೆಯುತ್ತೇವೆಯೆ? ನಮಗೇಕೆ ಪುರಸ್ಕಾರವಿಲ್ಲ?'-ಎಂದು ಕೇಳಬಹುದು. ಇಂಥಲ್ಲಿ 
ತಾವೂ ಒಳ್ಳೆಯವರೇ, ಕಚ್ಚಿ ದರೆ ಒದ್ದರೆ ಕೆಟ್ಟವರಾಗುತ್ತಿದ್ದೆವು ಎಂಬ ಭಾವನೆ ಇರುತ್ತದೆ. 
ಅಥವಾ " ಇವಳು ಮದುವೆ ಆದಳಂತೆ ; ಸದ್ಯ ಅವಳು ಅದೇ ಗಂಡನಿಗೆ ಹೆಂಡತಿ ಆಗಿ 
ಸುಖವಾಗಿ ಬಾಳಿದರೆ ಸಂತೋಷ ' ಎಂಬುದು ವ್ಯಂಗ್ಯ. ವಿಷಯದ ಇನ್ನೊಂದು ಮುಖ 
ಇಲ್ಲಿ ಕಾಣುತ್ತದೆ. ನಿಷ್ಕ್ರಿಯತೆ. ಜಡವಾಗಬಲ್ಲದು ; ನಿರ್ವೀರ್ಯವಾಗಬಹುದು. 
ಯಾವ ಕಾರ್ಯಸಾಧನೆಗೂ ನೆರವು ಕೊಡದೆ--ನಿಷ್ಟಯೋಜನವೇನು,-ವ್ಯರ್ಥವೇ 
ಆಗಬಹುದು ಲೋಕಕ್ಕೆ. ಕಚ್ಚಬಾರದು, ಒದೆಯಬಾರದು ; ಪ್ರಯೋಜನಕಾರಿ, ಕಾರ್ಯ 
ಸಾಧಕ ಆಗಬೇಕು ಎಂದಾಗ ಲೋಕದ ಸಂಪರ್ಕ. ಕಟ್ಟಿಕೊಳ್ಳುತ್ತದೆ. ಯಾರಿಗಾದರೂ 
ಉಪಯೋಗವುಂಟೆ, ಕೆಡುಕಾಗುತ್ತದೆಯೆ --ತನ್ನವರಿಗಾಗಲಿ, ಹೆರರಿಗಾಗಲಿ ?--- ಎಂಬ 
ಪ್ರಶ್ನೆ ಇಲ್ಲಿ ಏಳುತ್ತದೆ. ಒಂದು ಹೆಜ್ಜೆ ಮುಂದೆ ಹೋಗಿ ಸ್ವ-ಅನ್ಯ, ಸ್ವ-ಪರ ಎಂಬ 
ಮಾತುಗಳನ್ನು ನೆನಪಿಗೆ ತಂದುಕೊಳ್ಳಬಹುದು. ಇತರರಿಗೆ ಕೆಡುಕೊ ಪ್ರಯೋಜನವೊ 
ಆಗಲಿ, ಬಿಡಲಿ; ತನಗೆ, ತನ್ನವರಿಗೆ ಆದರೂ ಬೇಡವೆ ?._ಅಗಬೇಕಲ್ಲವೆ ?- ಎಂಬಾಗ 
ಕೂಡ ಅಷ್ಟು ಖಚಿತವಾಗಿ "ಸ್ವ ಅಲ್ಲಿ ಮುಗಿಯುತ್ತದೆಯೆ? ತನಗೆ, ತನ್ನವರಿಗೆ 
ಪ್ರಯೋಜನ ಎಂದಾಗ ಇನ್ನೊಬ್ಬರಿಗೆ ಆ ಮಟ್ಟಿಗೆ ನಷ್ಟ-ಕಷ್ಟ ಸುಲಭವಾಗಿ ಆಗಬಲ್ಲದು; 
ಆ ಪ್ರಯೋಜನಗಳೂ ಅವಕಾಶವೂ ಇತರರಿಗೆ ಇಲ್ಲವಾಗಬಹುದು. ಅವರಿಗೆ ಕ್ರೋಧ, 
ಆವೇಶ ಉಂಟಾಗಬಹುದು--ಅವರೂ ಇದೇ ಲೋಕದ ಜನರಾದ್ದರಿಂದ, ಇವನಿಗೆ 
ಇಲ್ಲದಿದ್ದ. ರಾಗದ್ದೇಷಗಳು ಅಲ್ಲಿ ಪ್ರಸ್ಟುಟವಾಗುವುದರಿಂದ. ಸಮಾಜದ 


7 


ಸಂಪರ್ಕ ಒಳ್ಳೆಯದು, ಸರಿ, ಯಜುವಾದ್ದು ಎಂಬುದಕ್ಕೆ ಹೀಗೆ ಸೇರಿಕೊಳ್ಳುತ್ತದೆ. 
ಈ ಜಾತಿಯವನು ಬುದ್ಧಿವಂತನೆಂದು ಕೆಲಸಕ್ಕೆ ನೇಮಿಸಿದರೆ ಇನ್ನೊಬ್ಬನಿಗೆ 30 ವರ್ಷ 
ಅಂಥ ಕೆಲಸ ದೊರೆಯದಾಗುತ್ತದೆ ಎಂಬ ಎಣಿಕೆ ನಮ್ಮಲ್ಲಿ ಬಂದುದುಂಟು. ಒಳ್ಳೆಯ 
ಬದುಕನ್ನು ಬದುಕಬೇಕಾದ ಮನುಷ್ಯ ಹೀಗೆ ಲೋಕಕ್ಕೆ ಅಂಟಿಕೊಂಡು ಬರುತ್ತಾನೆ. 
ಇಲ್ಲಿ ಯಾವುದೊ ವಿರುದ್ಧ ಅಥವಾ ಕೋಟಲೆ ಸುಲಭವಾಗಿ ಏರ್ಪಟ್ಟಿತು. ಇಂಥಲ್ಲಿ 
ಒಳ್ಳೆಯ ಬದುಕೆಂದರೆ ಹೇಗೆ ಬದುಕಬೇಕು? ಒಳ್ಳೆಯ ಮನುಷ್ಯನೆಂದರೆ ಯಾರು? 
ಎಂಬ ಪ್ರಶ್ನೆ ಏಳುತ್ತದೆ. ತನಗೆ, ತನ್ನವರಿಗೆ, ಎಂದರೆ ಸ್ವಂತ ಪ್ರಯೋಜನಕ್ಕೆ, ಬೇಡ; 
ತನಗೆ ಹೇಗಾದರಾಗಲಿ, ತನ್ನ ಮನೆಯವರಿಗೆ, ಕೋಮಿನವರಿಗೆ, ಊರವರಿಗೆ--ಇನ್ನೂ 
ಮುಂದೆ ಹೋಗಿ, ತನ್ನ ದೇಶ ಅಥವಾ ರಾಷ್ಟ್ರಕ್ಕೆ ಪ್ರಯೋಜನ ಸಾಧನೆ ಎಂಬವರೆಗೂ 
ವಿಷಯದ ವ್ಯಾಪ್ತಿ ಬೆಳೆಯುತ್ತದೆ. ಇಲ್ಲಿ ಇನ್ನೂ ದೊಡ್ಡ ಕ್ಲೇಶಗಳೂ ವಿರಸಗಳೂ 
ಬೆಳೆಯುವ ಸಂಭವವುಂಟು. ಬೆಳೆದಷ್ಟೂ ತೊಡಕುಗಳೂ ಪ್ರಸಂಗಗಳೂ 
ಬೆಳೆಯಲು ಅವಕಾಶವಾಗುತ್ತದೆ. 


ಅಲ್ಲದೆಯೊ: ಆ ಪ್ರಯೋಜನವನ್ನು ಸಾಧಿಸುವ ಮಾರ್ಗ ಯಾವು y' 
ಸಾಧನೆಗಳು ಯಾವುವು? ಎಂಬುದೂ ಎಣಿಕೆಗೆ. ಬಂದಾವು. ಈ ಸಾಧನಗಳು, : 
ಮಾರ್ಗಗಳು ಒಳ್ಳೆಯವೆ, ಅಲ್ಲವೆ; ಇವನ್ನು ನಿಶ್ಚಯಿಸುವ ಗುಣಗಳು, ರೀತಿಗಳು 
ಯಾವುವು ?--ಎಂಬಲ್ಲಿ ಸಾಧನ, ಗಮ್ಯ-- Means, Ends ನ-ಎಂಬ ಸಂಗತಿಗಳ 
ಪ್ರಪಂಚವೊಂದು ಹುಟ್ಟಿಕೊಳ್ಳುತ್ತದೆ. ಬಹುಸುಲಭವಾಗಿದ ಪ್ರಶ್ನೆ ಇಂಥಲ್ಲಿ ಗೋಜಿ 
ಗಿಟ್ಟುಕೊಳ್ಳುತ್ತದೆ. ಸಾಧನೆಗಳೂ ಮಾರ್ಗಗಳೂ ಒಳ್ಳೆಯವಾಗಿರಬೇಕು, ಗುರಿ 
ಗಮ್ಮ ಎಷ್ಟು ಉತ್ತಮವಾಗಿ ಇರಲಿ ಎಂಬ ಮುಖ ಒಂದುಕಡೆಯಾದರೆ, ಗುರಿ ಗಮ್ಯ 
ಸರಿಯಾಗಿದ್ದರೆ, ಹಿತಕಾರಿಯಾಗಿದ್ದರೆ ಆಯಿತು, ಮಾರ್ಗ ಯಾವುಧಾದರೂ ಸರಿಯೆ, 
ರೀತಿ ಎಲ್ಲವೂ ಯುಕ್ತವೆ?--ಎಂಬಂಥದು ಇನ್ನೊಂದು ಮುಖ. ಕ್ರಿಯಾ ಮಂಡಲ 
ಇಂಥಲ್ಲಿ ಹೆಚ್ಚು ವಿಸ್ತಾರವುಳ್ಳದ್ದು, ತೊಡಕಿನದು. Good as Means, Good as 
End ಎಂಬ ಎರಡು ಕಲ್ಪನೆಗಳಿಗೂ ತುಂಬ ಅಂತರವಿರಬಲ್ಲದು. ಅಂಥಲ್ಲೆಲ್ಲ ಈ 
ಒಳ್ಳೆಯದು ಎಂಬುದು ನಿಜವಾಗಿ ಒಳ್ಳೆಯದೆ, ಅಲ್ಲವೆ? ಯಾವ ಅರ್ಥದಲ್ಲಿ? 
ಯಾರಿಗೆ? ಎಂಥ ಪರಿಸ್ಥಿತಿಯಲ್ಲಿ? ಕಾಲದಲ್ಲಿ? ಸನ್ನಿವೇಶದಲ್ಲಿ?--ಎಂಬುದು 
ವಿಷಯದ ಇನ್ನೊಂದು ನೆಲಸು. ಇಂಥಲ್ಲಿ ವ್ಯಕ್ತಿಯಾದವನು ತಟಸ್ಥನಾಗಿರಲು ಶಕ್ಯ 
ವಿಲ್ಲ. ಪಕ್ಷಗಳು, ಪ್ರಯೋಜನ ಮಂಡಲಗಳು ಹುಟ್ಟಿಕೊಳ್ಳುತ್ತವೆ. ಗುಂಪಿಗೆ ಪ್ರಯೋಜಕ 
ವಾಧು ತನಗೆ ನಷ್ಟಕಾರಣವಾಗುತ್ತದೆ. ಅಥವಾ ಗುಂಪು ಪಕ್ಷಗಳಿಗೆ ಅನುಕೂಲವಾಗು 
 ವಂಥುದು ಕೇವಲ ಒಳ್ಳೆಯದಾಗದಿರಬಹುದು. The Good of the Party, of the 
560 ಎಂಬವನ್ನು ನೆನೆಯಬಹುದು. ನೆರೆಯವನಿಗೆ ಅಸಹ್ಯವಾದೀತು ; ಕಷ್ಟ ನಷ್ಟ 
ಆದೀತು ಮುಂತಾದ ಪ್ರಶ್ನೆ ಹುಟ್ಟಿದಂದು ಸಂಸ್ಕೃತಿ ಎಂಬುದು ' ಹುಟ್ಟಿ ಹೆಜ್ಜೆ 


8 


ಮುಂದಿಡತೊಡಗುತ್ತದೆ. ಇಂಥಲ್ಲಿ ಯಾವುದು ಮಾರ್ಗ ಎಂಬುದು ಅಗತ್ಯವಾಗಿ, 
ಒಳ್ಳೆಯವನೆಂಬವನೂ ಕೆಲವು ಮಾರ್ಗಗಳನ್ನು ಹಿಡಿಯಬೇಕಾಗುತ್ತದೆ, ಕೆಲವನ್ನು ಬಿಡ 
ಬೇಕಾಗುತ್ತದೆ. ಇಲ್ಲಿ ಅರ್ಥ ಅಥವಾ ಸ್ವಾರ್ಥ ಎಂಬುದರ ಪರೀಕ್ಷಣ, ಅನುಸರಣೆ 
ಬಹುಸೂಕ್ಷ್ಮ. [ಉದಾ: ಮೋಲಿಯೆ ಎಂಬ ಫ್ರೆಂಚ್‌ ನಾಟಕಕಾರನಿಗೆ ತನಗಿಂತ ಕಿರಿಯ 
ವಯಸ್ಸಿನ ಚೆಲುವೆ ಹೆಂಡತಿ ಇದ್ದು, ಅವನ ಮಂಡಲಿಯಲ್ಲಿಯೇ ಅಭಿನಯಿಸು 
ತ್ತಿದ್ದಳು. ಅವಳು ತನ್ನ ವಯಸ್ಸಿನ ಕಂಪನಿಯವರಲ್ಲಿ ಸಲಿಗೆ ವಹಿಸಕೂಡದು. 
ನಗೆಯಾಡಬಾರದು ಎಂದು ಹೇಳಿದ. ನಾನು ನಿಮಗೆ ಎಂದೂ ತಪ್ಪಿಲ್ಲ; ತಪ್ಪುವುದಿಲ್ಲ 

ನಿಮಗೇಕೆ ಅಸೂಯೆ ಎಂದಾಗ ಅವನಿಗೆ ವ್ಯಥೆ ಆಗಿತ್ತು. ನಾಟಕ ರಚನೆಯಲ್ಲಿ, ಅಭಿ 
ನಯದಲ್ಲ ನಿರುತ್ಸಾಹದಿಂದಿರುವಾಗ ಗೆಳೆಯನೊಬ್ಬನು ಕಾರಣ ಕೇಳಿದ. ಮೊದಲು 
ಏನೂ ಇಲ್ಲವೆಂದರೂ ಕಡೆಗೆ ನಿಜವಾದ ಕಾರಣವನ್ನು ತಿಳಿಸಿದ. ಆಶೋತ್ತರಗಳನ್ನು 
ತೋರಿಸಿದೆಯ ? ಭಯಪಡಿಸಿದೆಯ? ಎಂದೂ ಕೇಳಿ _ಆಗಿದೆ ಎಂದಾಗ, ಒಂದೆರಡು 
ಒದೆಕೊಟ್ಟು ನೋಡು; ಕೆಲವು ಹೆಣ್ಣುಗಳಿಗೆ ಗಂಡಿನ ಈ ವರ್ತನೆ ಪ್ರಿಯ, ಯುಕ್ತ 
ವಾಗಿರುತ್ತದೆ ಎಂದನಂತೆ. ಆಗ ಮೋಲಿಯೆ No, 00. You know not what 


you say. How can 110010 a thing which I love so much ಎಂದ 
ನಂತೆ. ಈ ಔದಾರ್ಯ ನಿಜವಾದ- ಒಳ್ಳ ಯ- -ಸಂಸ್ಕ ತಿಯ ಲಕ್ಷಣ. 


ಮದಾಂ ದುಪ್ಪಾಂ (Mme Duffand) ಎಂಬಾಕೆಯ ಮನೆಗೆ ವಿದ್ವಾಂಸರು 
ಸಾಮಾನ್ಯವಾಗಿ ಹ ದ್ದರು. ಉಳಿದೆಲ್ಲ ಉಪಚಾರಗಳು ಚೆನಾ ೩ಗಿರುತ್ತಿದ್ದ ದ್ದವು. ಒವೆ 

ಗೆಳತಿಯೊಬ್ಬಳು ಆಕೆಯನ್ನು ಕರೆದು ನಿನ್ನ ಉಪಚಾರ ದಿವ್ಯ ಸ ಆದರೆ ನಿನ್ನ 
ಕಾಫಿಯನ್ನು ಇನ್ನೂ ಸ್ವಲ್ಪ ಮೇಲ್ಪಡಿಸಿದರಾಗುತ್ತಿತ್ತು ಎಂದಳಂತೆ. ಈಕೆ ಹೌದು, 
ನನಗೆ ಗೊತ್ತು. ಇನ್ನೆರಡು ತಿಂಗಳು ತಾಳು; ನನ್ನಲ್ಲಿ ಕೆಲಸ ಮಾಡುತ್ತಿದ್ದ ಹೆಣ್ಣು 
ನನ್ನಿಂದ ಸಾಲ ತೆಗೆದು ಹಸು ಕೊಂಡಿದ್ದಾಳೆ; ದಿನ ದಿನಕ್ಕೆ ಹಾಲು ಕೆಡುತ್ತಿದೆ. "ಇನ್ನ ರಡು 
ತಿಂಗಳಲ್ಲಿ ಸಾಲ ತೀರುತ್ತದೆ. ಈಗ ಏನಾದರೂ ನುಡಿದರೆ ಇವರ ಹಂಗಿಗೆ ಸಿಕ್ಕಿರುವು 
ದರಿಂದ ಈ ಆಕ್ಷೇಪಣೆಗೆ ಈಡಾಗುತಿದ್ದೇನೆ ಎಂದು ನೊಂದುಕೊಳ್ಳಬಹುದು. ಸ್ವಲ್ಪ 
ತಾಳು. ಎಂದಳಂತೆ. ಇದೂ ನಯದ ನಡೆ; ಒಳ್ಳೆಯತನವೇ. ಕ್ಷಮೆಯ ಬಹು 


| ಸೂಕ್ಷ್ಮವಾದ ಮುಖ.] 


ನಮಗೆ ಬೇಕಿರಲಿ, ಇಲ್ಲದಿರಲಿ ನಮ್ಮ ಹೊರಗೆ ಪ್ರಪಂಚವಿದೆ. ಬಗೆಬಗೆಯ 
ಸಮಾಜ, ಕೋಮು, ಪ್ರಯೋಜನಮಂಡಲ ಇರುತ್ತವೆ. ಇಲ್ಲಿ ಆಳುವ ಜನರಿರುತ್ತಾರೆ ; 
ವಿಷಯಗಳಿರುತ್ತವೆ. ನಮ್ಮಂಥ ದೇಶಗಳಲ್ಲಿ ವಿರೋಧ ವರ್ಗಗಳಿರುತ್ತವೆ. ಸಂವಿಧಾನ, 
ಕ್ರಿಯಾವಿಧಾನ, ಸಮಯಗಳು ಇರುತ್ತವೆ. ಕೆಲವು ಮಾರ್ಗಗಳೂ ಆಚರಣೆಗಳೂ 
ಸರಿ, ಸಾಧು. ಅಪರಾಧವಲ್ಲ; ನಿಯತ. ಇನ್ನು ಕೆಲವು ತದ್ದಿರುದ್ದ. ಅದಕ್ಲಿಂದ 
ಶಿಕ್ಷೆಯೊ ಕಷ್ಟವೊ ಉಂಟು ಎಂದು ಉಗ್ರ ಕೋಟಲೆಗಳು ಹುಟ್ಟ ಶಕೊಳ್ಳುತ್ತ 


9 


iS 


ಸ್ಲಿತವಾದ, ಸ್ತಿಮಿತಕ್ಕೆ ಬಂದ ಒಂದು ಲೌಕಿಕ ಸನ್ನಿವೇಶಕ್ಕೆ ಕೂಡ ಇದು ಇರುವಾಗ 
ಬದಲಾವಣೆಗೆ Kee ಪ್ರಸಂಗದಲ್ಲಿ ಶಕ್ತಿಗಳೂ ಬಣಗಳೂ ನಾನು ಮುಂದು 

ತಾನು ಮುಂದು ಎಂದು ಮೇಲೆ ಬೀಳುತ್ತಿರುತ್ತವೆ. ವಿರುದ್ದ ಕಾರಣಗಳಿಂದಾಗಿ ಬಹು 
ಒಳ್ಳೆಯವರೆನಿಸಿಕೊಂಡವರೂ ಸ್ನೇಹಿತರೆಂಬವರೂ ಹೀಗೊ ಹಾಗೊ ಓಲಿ ಕಾರ್ಯ 
ರಂಗಕ್ಕೆ ಬರುತ್ತಾರೆ. ಬ್ರೂಟಸ್‌ ಮನಸ್ಸಿನಲ್ಲಿ ಯಾವ ಕಳವಳವೆದಿತ್ತೊ, ಏಕಾಂತದಲ್ಲಿ 
ತಾನಿರುವ ಸಮಯದಲ್ಲಿ ಕೂಡ ‘It must be by his death ಎಂಬ ಆಲೋಚನೆಯಲ್ಲಿ 
ರುತ್ತಾನೆ. ಈ Predisposition ಸೀಸರ ಕೊಲೆಗೆ ಮುಂದುವರಿಯುವ ಪ್ರಭಾವ 
ಗಳು ಕಾರ್ಯಕಾರಿಯಾಗಲು ನೆರವಾಗುವ ಮನಸ್ಸಿನ ಆ ಸ್ಥಿತಿಯಲ್ಲಿ ಆ ತೀರ್ಮಾನಕ್ಕೆ 
ಉತ್ತೇಜನ, ಉಪೋದ್ಭಲ ದೊರೆಯುವುದು ಸುಲಭವಾಗುತ್ತದೆ. ಇಂಥ ಸಂದರ್ಭಗಳನ್ನು 
ದುಡಿಸಿಕೊಳ್ಳು ವ ಪ್ರಭಾವಗಳು ಎಷ್ಟೊ. _ಮನಸ್ಸಿನವು, ಪ್ರಯೋಜನಾಕಾಂಕ್ಷೆಯವು- 
ಸೇರಬಲ್ಲವು. ಆದ್ದರಿಂದ ಮೌಲ್ಯಗಳು ಇಷ್ಟಾರ್ಥಗಳು ಮಿಶ್ರವಾಗಿ ( mixed) 
ಜಟಿಲವಾಗುತ್ತವೆ. ಒಳ್ಳೆಯವನ ಒಳ್ಳೆಯತನ ಹೇಗೆ, ಏಕೆ ಒಂದು ರೀತಿ ಪ್ರವರ್ತಿ 
ಸುತ್ತದೆ ; ಇನ್ನೊಂದು ರೀತಿ ಅಲ್ಲ ಎಂಬುದು ಆಗ ನಿರ್ಣಯಗೊಳ್ಳುವುದು. ಲೋಕದ 
ಸಂಬಂಧ ಬಂದಾಗ ಕ್ರಿಯಾವಂತನಾಗಬೇಕೆನ್ನುವ ಮನುಷ್ಯನ ಪ್ರವೃತ್ತಿಗಳೂ ಕಾರ್ಯ" 
ವಿಧಾನಗಳೂ ಪಕ್ಷಪಾತಗಳೂ ನಿರೀಕ್ಷಿಸಿದ ಪರಿಣಾಮಗಳೂ ಅವನ ಜೀವನವನ್ನೂ 
ಲೋಕದ ಜೀವನವನ್ನೂ ತಿರುಗಿಸಬಹುದು. ' 


"ವಿನಾ ವೈರಂ ಚರೌದ್ರತ್ನಾ ರೌದ್ರಂ ಪರಪ್ರಾಣಾಭಿಹಿಂಸನಂ। ನಿರ್ವೈರಂ ಕ್ರಿಯತೇ 
ಮೋಹಾತ್‌'; ತಪ್ಪ, ಇದೊಂದು ವ್ಯಸನ. ಕಾಡಿನಲ್ಲಿ ಯಷಿಗಳು ಬಂದು ಕೇಳಿದರು ಎಂದ್ಕು 
ಅವರು ಕೇಳಿದ್ದರೆ: ಇದು ಕ್ಷತ್ರಿಯ ಧರ್ಮ ಎಂದುಕೊಂಡು ಬಿಲ್ಲು ಬಾಣ ಹಿಡಿದು 
ತಮ್ಮನೊಡನೆ ನೀನು ಹೋಗುತ್ತಿದ್ರೀಯೆ ; “ನ ಮೇ ರೋಚತೇ ವೀರಾ ' ಶಸ್ತ್ರಸಹಿತನಾದ 
ಕ್ಷತ್ರಿಯ ಹೀಗೆ ಹೋಗುವುದು ಬೆಂಕಿಯ ಹತ್ತಿರ ಸೌದೆ ಇದ್ದಂತೆ. ಈ ಸಂಗತಿ ನಿನಗೆ ತಿಳಿಯ 
ದಲ್ಲ, ಸ್ನೇಹದಲ್ಲಿ ಹೇಳುತ್ತಿದ್ದೇನೆ--ಎಂದು ಸೀತೆ ರಾಮನಿಗೆ ಹೇಳಿದ್ದು ಅವನಿಗೆ ಪಥ್ಯವಾಗ 
ಲಿಲ್ಲ ಆಕೆಯ ಮಾತು ಎಷ್ಟು ಹೃದ್ಯವಾಗಿ ಸ್ನಿಗ್ಗವಾಗಿ ಇದ್ದರೂ ಅವನು ತನ್ನ ಧರ್ಮ 
ವನ್ನು ಕಂಡ ರೀತಿ, ನಿರ್ವಹಿಸಬೇಕೆಂದು ತೀರ್ಮಾನ ಮಾಡಿದ ರೀತಿ ತನ್ನ ಧರ್ಮವನ್ನೂ 
ಕಾರ್ಯವನ್ನೂ ಹೇಗೆ ಭಾವಿಸಿದ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. 'ಕ್ಷತ್ರಿಯೈರ್ಧಾ 
ರ್ಯತೇ ಚಾಪೊ ನಾರ್ತಶಬ್ದೋ ಭವೇದಿತಿ; ಭೀತರಿಗೆ ತಪಸ್ಸು ಶಾಂತಿ ದೊರಕುವುದಿಲ್ಲ, 
ಖಯಷಿಗಳು ಬೇಡದಿದ್ದರೂ ಇಂಥ ಕೆಲಸವನ್ನು ಮಾಡಬೇಕಾದುದು ನನ್ನ ಕರ್ತವ್ಯ; ಧರ್ಮ; 
ಅವರು ಕೇಳಿದ ಮೇಲೆ. "ಪರಾ ತ್ವತ್ತೋ ಗತಿರ್ವೀರಾ ಪೃಥಿವ್ಯಾಂ ನೋಪಪದ್ಕ ತೇ' 
ಎಂದಿದ್ದಾರೆ. “ನೀನು ನಾಥನಾಗಿ ಇದ್ದರೂ ಅನಾಥರಾಗಿದ್ದೇವೆ: ನಮ್ಮನ್ನು ಕಹು 
ವುದು ನಿನ್ನ ಧರ್ಮ; ರಾಜನಾದವನ ಕಾರ್ಯ ಎಂದು ಅವರು ಕೇಳಿದ್ದಾರೆ. ರಾಕ್ಷಸ 
ರನ್ನು . ನಾಶಮಾಡುತ್ತೇನೆಂದು ಮಾತು ಕೊಟ್ಟಿದ್ದೇನೆ... ಇಂಥಲ್ಲಿ ನನ್ನ ಕಾರ್ಯ 


199% ನ 


CNT 


` ನಿಷ್ಕರ್ಷೆಗೊಂಡಿದೆ. . ನಿನ್ನನ್ನೂ ಲಕ್ಷ್ಮಣನನ್ನೂ ಕಡೆಗೆ ನನ್ನನ್ನೂ ಇದರ ಸಾಧನೆಗೆ 
ಅರ್ಪಿಸಿಕೊಂಡೇನೇ ಹೊರತು ಇದನ್ನು ನಿರ್ವಹಿಸಿ ತೀರುತ್ತೇನೆ” -- ಎನ್ನುತ್ತಾನೆ. 
ಇಲ್ಲಿ ಪ್ರಶ್ನೆ ಕೇಳಿದ ಸೀತೆಯನ್ನು ಬೇಕಾದರೆ ಬಿಟ್ಟೇನೆನ್ನಬಹುದು ; ಅವಳು ಮೇಲಾಗಿ 
ಹೆಂಡತಿ. ಇವನ ಧರ್ಮ ಅವಳದಾಗಬೇಕು ಎಂಬ ಭಾವನೆ ನಮ್ಮಲ್ಲಿ ಸಂಪ್ರದಾಯ. 
ಪ್ರತಿಜ್ಞೆ ಮಾಡುವಾಗಲೂ ಲಕ್ಷ್ಮಣನನ್ನು ಕೇಳಲಿಲ್ಲ. ಈಗಲೂ ಅವನು ಸುಮ್ಮನಿದ್ದ. 
ಎರಡೂ ಕಡೆ. ಹಿಂದೆ ಒಂದು ಸಲ ರಾಮನು ಹೇಳಿದ್ದ: ನನ್ನ ತೀರ್ಮಾನದಂತೆ 
ಸಡೆದುಕೋ - " ಮದ್ದುದ್ದಿರನುಗಮ್ಯತಾಂ' ಎಂದು. ಲಕ್ಷ್ಮಣನು ಅವನು ಹೇಳಿದಂತೆ 
ಎಂದಿಗೂ ನಡೆದುಕೊಳ್ಳುವವನು. ಅವನ ಅಭಿಪ್ರಾಯವನ್ನು ಪ್ರತ್ಯೇಕವಾಗಿ ಕೇಳ 
ಬೇಕಾಗಿರಲಿಲ್ಲ. ತನ್ನ ಪ್ರಾಣವನ್ನೇ: ಪಣವಾಗಿ ಅರ್ಪಿಸಲು ಸಿದ್ದನಾಗಿರುವವನಿಗೆ 
ಇನ್ನಾವುದೂ ಲಕ್ಷ್ಯಕ್ಕೆ ಬರುವುದಿಲ್ಲ ಎಂಬಲ್ಲಿ ಎಲ್ಲಿಯವರೆಗೆ ಇಂಥ ವ್ಯಕ್ತಿಗೆ ಕ್ರಿಯಾ 
ವ್ಯಾಪ್ತಿ ಹರಡಬಲ್ಲದು ಎಂಬುದು ಅರಿವಾದೀತು. ಇದು ಶೀಲಲಕ್ಷಣ (Character 
Trait). ಇವನ ಧರ್ಮ ಇವನಂತೆ ಭಾವಿಸಿದ್ದು. ಅದು ಮಾತ್ರ ವೀರ. ಅದರ ಸಾಧನೆ 
ಯೊಂದೇ ಧರ್ಮ, ಸಿದ್ಧಿ, ಎಂಬ ಕಲ್ಪನೆ ಇಲ್ಲಿ ಒಳ್ಳೆಯ ಬದುಕು, ಒಳ್ಳೆಯತನ ಆಗುತ್ತದೆ. 
ಇತರರ ಸಲಹೆ, ಆಲೋಚನೆ ಪಥ್ಮವಾಗದು. ಒಳ್ಳೆಯವನೆಂಬವನೂ ಹೀಗೆ ತೀರ್ಮಾನಿಸ 
ಬಹುದು; ಕೆಟ್ಟವನೂ ದುರ್ಮಾರ್ಗನೂ ಸಮಸ್ತ ಪ್ರಯೋಜನಗಳನ್ನೌ ತನಗೆ, ತನ್ನ 
ವರಿಗೆ, ತನ್ನ ನಾಡಿಗೆ ಬಂದದ್ದು ಬರಲಿ, ಏನೇ ಆಗಲಿ, ಸಂಪಾದಿಸಬೇಕು, ಸಾಧಿಸು 
ತ್ತೇನೆ ಎಂಬಾಗ ಪ್ರತಿರೋಧ ಯಾವ ಮಿತಿಗೆ ಮುಟ್ಟಬಲ್ಲದು -- ಎಂಬುದನ್ನು 
ದುರ್ಯೊೋಧನನಲ್ಲಿ, ರಾವಣನಲ್ಲಿ, ಒಂದು ಪುಟ್ಟದವರೆಗೂ ಕೋರಿಯೊಲೇನಸ್ಸಲ್ಲಿ 
ಒಂದು ಛಲವಾಗಿ ಹಠವಾಗಿ ಕಾರ್ಯ ಮಾಡುವುದನ್ನು ಕಾಣಬಹುದು. 


ಈ ಸಾಧನೆಗೆ ಇತರರ ಪ್ರಯೋಜನ, ಕಷ್ಟ ಸುಖ, ಸಾವು ನೋವು ಎಣಿಕೆಗೆ 
ಬರುವುದಿಲ್ಲ ಎಂದಾಗ ಒಳ್ಳೆಯದು, ಹಿತ ಎಂಬುದರಲ್ಲಿ ಒಂದು ಮೇಲು, ಇನ್ನೊಂದು 
ಬೀಳು ; ಒಂದು ಕಾರ್ಯಸಾಧಕ, ಇನ್ನೊಂದಲ್ಲ; ಇಂಥುದಕ್ಕೆ ಈ ಸಜ್ಜು , ಸಾಮಗಿ), 
ನೆರವು-ಹೇಗಾದರೂ ಸರಿಯೆ, ಒದಗಿಸಿಕೊಳ್ಳಬೇಕು---ಎಂಬ ಆಲೋಚನೆ ಪ್ರಚಂಡವಾಗಿ 
"ಬೆಳೆಯುತ್ತದೆ. ದ್ವೇಷ, ಅಪಮಾನ, ಮುಯ್ಯಿಬುದ್ಧಿ, ಅಸೂಯೆ ಮೊರೆಯುತ್ತವೆ. 
ಇವುಗಳ ಪರವಾಗಿ ಮಾತುಕತೆ, ಪ್ರಚಾರ ನಡೆಯುತ್ತವೆ. ಇಲ್ಲಿ ಯುತ ಅನೃತಗಳ 
ವಿವೇಚನೆ ತಳ್ಳಿ ಬೀಳುತ್ತದೆ. ಒಂದನ್ನು ಸಾಧಿಸುವುದಕ್ಕೆ, ಇನ್ನೊಂದನ್ನು ತುಳಿಯುವುದಕ್ಕೆ 
ಬೇಕಾದ ತಂತ್ರಗಳೆಲ್ಲ ಆಲೋಚನೆಗೆ ನೆರೆದು, ಈ ಕೈ ಬಲವಾಗಬೇಕು, ಎದುರು ಕೈ 
ದುರ್ಬಲವಾಗಿ ಸೋಲಬೇಕು ಎಂಬುದೊಂದೇ ಆಲೋಚನೆಯಾಗುತ್ತದೆ. ನಡುವೆ 
ಇನ್ನಾವ ನಿಲವಿಗೂ ಅವಕಾಶ ಕೂಡ ಇರುವುದಿಲ್ಲ; ಕೊಡುವುದಿಲ್ಲ. ನಮ್ಮ ಪರವಾಗಿ 
ನಿಲ್ಲುವವರು ಇರುವವರು ಮಾತ್ರ ಮಿತ್ರರು; ನಿಲ್ಲದವರು ಶತ್ರುಗಳು. Declare your- 


selves — Those who are not for with us are against us. 


11 


ಅಥವಾ ನನ್ನ ದೇಶ, ನನ್ನ ಜನ, ನನ್ನ ಧರ್ಮ-- Right ೦೯ ೪/£೦೧8-ಸರಿಯಾಗಲಿ, 
ತಪ್ಪಾಗಲಿ--ಎಂಬ ಮಾತುಗಳು ಹುಟ್ಟಿಕೊಂಡಿವೆ. ಇದು ದೊಡ್ಡ ಘರ್ಷಣೆಯ 
ಕಾಂಡ. ಲೋಕದ ಎಪಷೊ ಶೀ ಕಷ್ಟಗಳು, ನಾಶಕ್ರಿಯೆಗಳು, ಯುದ್ದ, ನೂರಾರು ವರ್ಷದ 
ವೈರ ಇಂಥಲ್ಲಿ ಫಲಿಸುತ್ತವೆ: ಕ್ಷುದ್ರ ಕಾರಣಗಳಿಂದ, ಪಕ್ಷಪಾತಗಳಿಂದ ಅಥವಾ ನಮ್ಮ 
ಧರ್ಮ, ಕರ್ತವ್ಯ ಎಂಬ ಕಲ್ಪನೆ, ಮೋಹಗಳಿಂದ. ಇಂಥಲ್ಲಿ ವೀರ, ಪ್ರತಿಷ್ಠೆ, ಜಯ, ಮಿತ್ರ 
ಲಾಭ, ಭೇದ,* ಕುಟಿಲಾದಿ ಉಪಾಯಗಳು ಲೋಕದಲ್ಲಿ ಬೆಳೆದಿವೆ. ಇಂಥಲ್ಲಿ ಪ್ರಬಲಿ 
ಸುವ ಜನ ಕೇವಲ ಒಳ್ಳೆಯವರಾಗಿರಬಹುದು, ಅಲ್ಲದವರಾಗಿರಬಹುದು. ಇಂಥಲ್ಲಿನ 
ಬದುಕು ಅಚ್ಚವಾಗಿ ನಿರ್ವಿಕಾರವಾಗಿ ಒಳ್ಳೆಯದೇ ಆಗಿರಬೇಕು ಎಂಬ ಮನಸ್ಸಿನದಾಗಿರು 
ವುದಿಲ್ಲ. ಇಂಥವರು ಒಳ್ಳೆಯವರೆಂಬವರಿಗೆ ಯಾವ ಬಗೆಯ ಪ್ರೋತ್ಸಾಹ, ಆಸರೆ ' 
ಕೊಡುತ್ತಾರೊ ಹೇಳುವಂತಿಲ್ಲ. ಇವರಿಂದ ಹೇಗೂ ಕೆಡುಕಿಲ್ಲ ಎಂದು ಉಪೇಕ್ಷೆಗೊಳ್ಳು 
ತ್ತಾರೆ. Neither fear nor favour ಅವರಿಂದ ಭಯವಿಲ್ಲ. ಅವರ ಪ್ರಸಾದ, 
ಅನುಗ್ರಹ ಅಗತ್ಯವಿಲ್ಲ. ಇತ್ತ ಈ ಒಳ್ಳೆಯ ಜನ ಅದರಿಂದ ಕುಗ್ಗಿ ಮನಸ್ಸಿನಲ್ಲಿ ಯಾವ 
ಎಕಾರವನ್ನೂ ತಂದುಕೊಳ್ಳದಿದ್ದರೆ ಸಂತೋಷ. ಎಲ್ಲಕ್ಕೂ ಒಂದು ಕ್ರಯ ತೆರಬೇಕು ಎನ್ನು 
ತ್ತಾರೆ. ಈ ಉಪೇಕ್ಷೆ ಬಹುಶಃ ಒಳ್ಳೆಯತನ ತೆರಬೇಕಾದ ತೆರಿಗೆ. ಇದು ವ್ಯಥೆ ತರಬಲ್ಲ 
ಮಾತು ; ಆದರೆ ಸತ್ಯದ ಒಂದು ಮುಖ. ತಾನು ಒಳ್ಳೆಯದಾಗಿರುವುದಕ್ಕೆ ಇನ್ನೊಬ್ಬ 
ರಿಂದ ಮರ್ಯಾದೆ ಏಕೆ ನಿರೀಕ್ಷಿಸಬೇಕು? ಒಳ್ಳೆಯದು ಪ್ರಯೋಜನ. ತರುವುದೆಂದೆ ? 
ಸರಕಾರದ ಮತ್ತು ಜನತೆಯ ಮಾನ್ಯತೆ ತರುವುದೆಂದೆ? ಒಳ್ಳೆಯದು ಒಳ್ಳೆಯದು. 
ಒಳೆ ಯದಾಗಿರುವುದು ಮನಸ್ಸಿಗೆ ನಾವು ಮಾಡಿಕೊಳ್ಳ ಬೇಕಾದ ಒಂದು ಹದ, ಸಂಸ್ಕಾರ ; 

ಅದನ್ನು ಸಾಧಿಸಿದರಾಯಿತು. ಸಾಲದೆ ? | 


ಗೋಡ್ಸೆ ಗಾಂಧಿಯನ್ನು ಗುಂಡಿಟ್ಟು ಕೊಂದಾಗ ಬರ್ನಾಡ್‌ ಷಾ . "This tells 
you how dangerous it is to be good’ ಎಂದರು. ಗಾಂಧೀಜಿಯವರು 
ಒಳ್ಳೆಯವರೆ ? ಅಷ್ಟೇಯೆ ?-- ಎನ್ನಬಹುದು. ಯಾರು ಹೇಗೆ ಎಣಿಸಿದರೆ ಹಾಗೆ. ದೇಶ 
ಎರಡು ಭಾಗವಾಗಿ ಇನ್ನೊಂದು ಭಾಗದವರಿಗೆ ಐವತ್ತೈದು ಕೋಟಿ ರೂಪಾಯಿ ಸಲ್ಲಿಸ 
ಬೇಕು. ಅದನ್ನು ಅವರು ಹೇಗೆ ಬಳಸಿಕೊಳ್ಳುತ್ತಾರೊ ಎಂಬುದು ನಮ್ಮ ಚಿಂತೆಯಾಗ 
ಬೇಕಾಗಿಲ್ಲ. ಅವರಿಗೆ ಸಲ್ಲಬೇಕಾದ್ರು ಅದು; ಕೊಟ್ಟುಬಿಡೋಣ- ಎಂದಾಗ ಇಂಥವ : 


ನಿಂದ ನಮಗೆ ಏನು ಪ್ರಯೋಜನ ಎಂದರು. ಆ ಬಗೆಗೆ ಅವರು ಉಪವಾಸ 
ಕೈಕೊಂಡಾಗ ದೆಹಲಿ ಬಿಟ್ಟು ಬೊಂಬಾಯಿಗೆ ಹೋದರು. ಇವರು ಇರುವವರೆಗೂ 


* ಬ್ರಿಟಿಷರಿಗೆ ಮಾತ್ರ ಮಿತವಾದ್ದಲ್ಲ ಈ Divide and Rule ಎಂಬ ಮಾತು. ನಮ್ಮಲ್ಲಿಯೂ ' 
ಸಾಮ (Negotiation), ದಾನ ( Payment, Appeasement ), ಭೇದ (Dividing 
the strength of the enemy), ದಂಡ (The Sword)-ಈ ಉಪಾಯಗಳು ಮೊದಲಿಂದ 
ನಡೆದು ಬಂದ ಮಾರ್ಗಗಳೇ. 


33 


ಶತ್ರುವರ್ಗಕ್ಕೆ ಸಹಾಯ ಎಂದು ಗುಂಡಿಟ್ಟು ಅವರನ್ನು ಕೊಂದ ಮನುಷ್ಯನಿಗ 
ತಾನು ದೇಶವನ್ನು ಅವರಿಂದ ಪಾರು ಮಾಡಿದ್ದೇನೆ, ಅಂಥ ಬಿಡುಗಡೆಗಾರನೆಂದು ನನಗೆ 
ಮಾನ್ಯತೆ ಬರುತ್ತದೆ ಎಂದೇ ಗೋಡ್ಸೆ ಎಣಿಕೆ ಇತ್ತಂತೆ. ಹಾಗೆಯೇ ಅವರು ಭಜನೆ ಮಾಡು 
ತ್ತಿರುವಾಗ ಕಡೆಕಡೆಗೆ" ಹೆಚ್ಚು ಜನ ಸೇರದೆ ಕೆಲವು ಮುದುಕರು, ಹೆಂಗಸರು, ಮಕ್ಕಳು 
ಮಾತ್ರ ಬರುತ್ತಿದ್ದರಂತೆ. " ಈಶ್ವರ ಅಲ್ಲಾ ತೇರೆ ನಾಮ್‌ ' ಎಂದು ರಾಮಧುನ್‌ಗೆ ಸೇರಿಸಿ 
ದಾಗ ನಿಮ್ಮನ್ನು ಕೊಲ್ಲುತ್ತೇವೆಂದರು. ಗಾಂಧಿಯವರಿಗೆ ಗೊತ್ತಿತ್ತು--ಅವನ್ನು ಒಪ್ಪ ವ 
ದಕ್ಕೆ ಎಲ್ಲ ಜನರಿಗೂ ಸನ್ಮತಿ ಬೇಕು; ನಾಡಿಗೆ ಅದೊಂದೇ ಮಾರ್ಗ ಎಂದು. ಸನ್ಮತಿ 
. ಎಂದು ಬಂದೀತೊ ಎಂಬ ಹೃದಯದ ಬೇನೆಯಿಂದ, ಬೇಗೆಯಿಂದ ಆ ಮಾತಾಡುತ್ತಾ 
ಭಜನೆಗೆ ಇನ್ನೊಂದು ಸಾಲನ್ನು--"ಸಬಕೋ ಸನ್ಮತಿ ದೇ ಭಗವನ್‌ '--ಸೇರಿಸಿದರು. 
ಎದೆಯೊಡೆದ ಪ್ರಾರ್ಥನೆ ಅದು. "ಅನ್ಯಥಾ ಶರಣಂ ನಾಸ್ತಿ'; " ನಾನ್ಯಃ ಪಂಥಾ 
ವಿದ್ಯತೇ ಅಯನಾಯ ' ಎಂಬ ಮಾತುಗಳಿವೆ. ಹಾಗೆ ಆದುದರಿಂದಲೇ ನನಗೆ ದೇವತೆ 
ಗಳ ಹೆಸರುಗಳಲ್ಲಿ "ಸುಮನಸಃ' ಎಂಬ ಮಾತಿನ ಬೆಲೆ ಎಲ್ಲಕ್ಕಿಂತ ದೊಡ್ಡದು ಎನ್ನಿಸಿದೆ. 
ಸುಮನಸರಲ್ಲದವರು ಹೇಗೆ ದೇವತೆಗಳಾದಾರು? ಸುಮನಸರು ಎಂದರೆ ಒಳ್ಳೆಯವರು. 


ಈ ಸೌಮನಸ್ಯ ಮನುಷ್ಯನ ಜೀವಿತದ ಎಲ್ಲ ಕಾರ್ಯರಂಗಗಳಲ್ಲಿಯೂ ಹರಿಯ 
ಬೇಕು. ಕ್ರಿಯೆ ಮಾತ್ರವಲ್ಲ ಮುಖ್ಯ: ಕ್ರಿಯೆಯನ್ನು ಪ್ರಚೋದಿಸುವ ಪ್ರವೃತ್ತಿ, 
Impulse (urge) to action ಮುಖ್ಯ. ಶಸ್ತ್ರಾಸ್ತ್ರಗಳಿಂದಲೇ ಕೇಡಲ್ಲ; ಅವನ್ನು ಹೀಗೆ 
ಹಾಗೆ ಬಳಸಬೇಕೆಂಬ ಪ್ರವೃತ್ತಿಯಿಂದ ; ಪ್ರಯೋಗದಿಂದ ಕೇಡು. ಈ ಕಾರ್ಯಪ್ರವೃತ್ತಿ 
ಶುದ್ಧವಾದ ಹೊರತು ಒಳ್ಳೆಯತನಕ್ಕೆ ಗೆಲವಿಲ್ಲ, ನಿಲವಿಲ್ಲ. ಆದುದರಿಂದಲೇ ಈ Impulse 
10 ೩ಂtion ಎಂಬುದು ಶುದ್ಧ ವಾಗಬೇಕು. ಇದು ಶಿಕ್ಷಣದಿಂದ, ಶಿಷ್ಟತೆ, ಸಂಸ್ಕಾರ 
ಗಳಿಂದ ಬರಬೇಕಾದ್ದು. ಜನಸಮುದಾಯದಲ್ಲಿ ಬಹುದೊಡ್ಡವರು, ಮೇಧಾವಿಗಳು, 
ರಾಜಕಾರಣ ಪಟುಗಳು ಎನ್ನುವವರ ಮನಸ್ಸಿನಲ್ಲಿ ಕೂಡ ಯಾವುದೊ ಪಕ್ಷಪಾತ, 
ಪೂರ್ವಗ್ರಹಪೀಡೆ, ಅಸಮಾಧಾನ, ಶಂಕೆ, ಸಂಶಯ ತುಂಬಿಕೊಂಡು ಅವರ 
ಮಾತುಕತೆಯನ್ನು, ಅವರ ಉತ್ಸಾಹ ಪ್ರೋತ್ಸಾಹಗಳನ್ನು ನಡಸುತ್ತವೆ. ರಾಮ್‌- 
ರಹೀಂ ಎರಡೂ ಒಂದೇ ಎಂಬ ಕಬೀರನ ಮಾತು ನೆನಪಿಗೆ ಬರುವುದಿಲ್ಲ. ಅಂಥವನು 
: ಮುಸಲ್ಮಾನನೇ ಅಲ್ಲ, ಹರಾಂ ಎಂದು ಅವರು ಅನ್ನಬಹುದು. ಇತ್ತ ಹಿಂದೂಗಳು 
ಅಥವಾ ರಾಮಭಕ್ತರು ಅವನನ್ನು ಸಂಪೂರ್ಣ ಸಂತನೆಂದು ಒಪ್ಪದೆ ಅವನ ಗೀತೆಗಳನ್ನೇ 
ನುಡಿಯದಿರಬಹುದು. ' ಮತಗಳಂಬವುಗಳಲ್ಲಿ ಈ ಕಾರ್ಪಣ್ಯ ತುಂಬಿದೆ. ಇಂಥ 
ಸಂದರ್ಭಗಳಲ್ಲಿಯೇ 8181088 ಎಂಬುದಕ್ಕಿಂತ 86008101 ಎಂಬುದು ದೊಡ್ಡದು 
ಎಂದಿರುವುದು. ಆದರೆ ಯಾವ ಮತಧರ್ಮವೂ ಅಲ್ಲದ ಶುದ್ಧ ಮತಧರ್ಮವೆನ್ನಬಹು 
'ದಾದ್ದು ಯಾವುದೊ ? ಯಾರಿಗೊ?--ನಿರ್ಣಯಿಸುವುದು ಕಷ ಸ. ಏನೇ ಆಗಲಿ, ಲೋಕಕ್ಕೆ 
ಅತೀ ತವಾದ, ಪ್ರಪಂಚಕ್ಕೆ ಮೂಲಭೂತವಾದ "A ream of tendency not 


13 


human that somehow makes for 1180100058655'--ಎಂಬ ವಾಕ್ಯದ 
ಎಲ್ಲ ಶಬ್ದಗಳನ್ನೂ ತೆಗೆದುಕೊಂಡು ಅದನ್ನು ಗೇಲಿಮಾಡಿ ಆಗಿದೆ. ಮೂರು ಖಂಡ 
ಗಳಾಗಿ ಆ ವಾಕ್ಯವನ್ನು ವಿಂಗಡಿಸಿ A stream of tendency/not human/that 
makes for righteousness ಎಂಬುದರ ಜೊತೆಗೆ $0mhಂw* ಎಂಬುದನ್ನು ಸೇರಿಸಿ 
ಯಾವುದೊ ತಬ್ಬಲಿ ಸಮಯದಲ್ಲಿ ಆರ್ನಲ್ಲ್‌ ಆ ವಾಕ್ಯವನ್ನು ಬರೆದ. ಇಂಥ 
ಸಂದರ್ಭದಲ್ಲಿ ಕ್ರಿಯಾಪ್ರವೃತ್ತಿ ನಿರ್ಮಲವಾಗಿದ್ದರೆ ಉಳಿದುದೆಲ್ಲ ಶಕ್ಕವಾಗುತ್ತದೆ ಎಂದು 
ಮಾತ್ರ ಹೇಳಬಹುದು. 


ಚಿತ್ತವೃತ್ತಿ ಒಂದು ರೀತಿಯಾದರೆ ಇಚ್ಛೆ ಬಲವಾದಾಗ, ಒತ್ತುವಾಗ ಒಂದು ರೀತಿ 
ಕಾರ್ಯ ಪ್ರವೃತ್ತಿ ಉಂಟುಮಾಡುತ್ತದೆ. ಇವೆರಡೂ ಕೋಟಲೆ ಉಂಟುಮಾಡ 
ಬಹುದು. ಇದರ ಜೊತೆಗೆ Emotion ಅಥವಾ Feeling—ಭಾವಬಂಧುರತೆ 
ಇವೆಲ್ಲವನ್ನೂ ನಡಸುವ ಮನೋವಿಕಾರ ಅಥವಾ ವಿಶೇಷ ಇವೆಲ್ಲ ಒಮ್ಮೊನೆಯವೇ 
ಆಗಿ ಕಾರ್ಯಮಾಡದಿದ್ದರೆ ಒಳ್ಳಿತೆಂಬುದು ಆಗುವುದಿಲ್ಲ, ಹುಟ್ಟುವುದಿಲ್ಲ. ಈ ಎಲ್ಲ ಮಟ್ಟ 
ಗಳಲ್ಲಿಯೂ ಲೌಕಿಕ ಪ್ರಯೋಜನ, ಅಪ್ರಯೋಜನಗಳ ನೆಲಸಿರುತ್ತದೆ. ಹೊರಗಿ 
ನವರು ಹಾಗಿರಲಿ, ಮನೆಯವರು, ಸಮಾಜದವರು, ಊರವರು, ರಾಷ್ಟ್ರದವರು-- 
ಪ್ರತಿಯೊಬ್ಬರೂ ಇಂಥ ಒಂದು ಕಾರ್ಯಕ್ಕೆ ವಿರೋಧವನ್ನು ತರಬಹುದು. ಇಂಥ 
ಸಂದರ್ಭದಲ್ಲಿ ಹೀಗೆ ಮಾಡುವುದೆ, ಬೇಡವೆ ?--ನಮಗೆ ಎಷ್ಟು ಒಳ್ಳೆಯದೆಂದು 
ತೋರಲಿ--ಎಂಬುದಕ್ಕೆ ಧಾರ್ಮಿಕವಾದ ಒಂದು ಧೈರ್ಯ | (Moral Courage) 
ಬೇಕು. ಅಂಥ ಸಂದರ್ಭದಲ್ಲಿ ದೇಹದ ಶಕ್ತಿ ಹೇಗೊ ಸುತ್ತಲಿನ ಶಾಂತಿ, ಸಮ್ಮತಿ 
ಹೇಗೊ ಅದರ ಪರಿಣಾಮಗಳನ್ನೆಲ್ಲ ಸಹಿಸಿಕೊಳ್ಳಬಲ್ಲ ಧಾರಣೆ, ತಾಳ್ಮೆ ಹೇಗೊ-- 
ಇದಿರಿಗೆ, ಜೊತೆಗೆ ಯಾರು ನಿಂತಾರು, ಇಲ್ಲ- ಎಂಬೆಲ್ಲ ಚಿಂತನ ತರುತ್ತದೆ. ಇಷ್ಟಾದರೂ 
ಜೊತೆಗೆ ಯಾರಿರಲಿ, ಇಲ್ಲದಿರಲಿ, "ಏಕ್‌ಲಾ ಚಲೋರೆ' ಎಂಬುದು ಸಾಹಸವೂ 
ವ್ಯಕ್ತಿಗುಣವೂ ಆಗುತ್ತದೆ. ಇದು ಅನೇಕ ವೇಳೆ ಏಕಾಂಗ ಸಾಹಸ. ಒಬ್ಬ ಜೀಸಸ್‌, 
ಒಬ್ಬ ಸೋಕ್ರಟೀಸ್‌, ಒಬ್ಬ ಗಾಂಧಿ ಹಾಗೆ ನಿಂತಾರು--ಪ್ರಾಣ ಪಣ ಮಾಡಿ. ಅದು 
ಕ್ರೂರ, ಅನ್ಯಾಯ ಎಂದು ಕಾಣಿಸಿದರೂ ಎಲ್ಲ ಕಾಲದ ಜನರ ಮನಸ್ಸು ಹೃದಯಗಳನ್ನು 
ಉರಿಸುತ್ತ ಬೆಳಗುತ್ತ ನಿಲ್ಲುವ ಪ್ರಭಾವವಾಗಿರುತ್ತದೆ. ಒಳ್ಳೆಯದು 0೩886೦05 
—ಅಪಾಯಕರ-ಆಗುವ ಸಂದರ್ಭ ಅಂಥದು. 


ಎಲ್ಲ ಮತತತ್ತ್ವಗಳಲ್ಲಿಯೂ ಮುಂದೆ ಹೇಳುವಂಥ ಭಾವವಿದ್ದರೂ ಜೈನರ 
ಮೂರು ರತ್ನಗಳೆಂಬ ವಿಂಗಡಣೆಯಲ್ಲಿ ಬರುವ ಸಮ್ಯಕ್‌ ದರ್ಶನ, ಸಮ್ಯಕ್‌ ಜ್ಞಾನ, 


*ಮಾನವರಿಗೆ ಸುಲಭವಾಗಿ ಗೊತ್ತಾಗದ ರೀತಿಯಲ್ಲಿ ಎಂಬುದು ಏಕೆ ಗೇಲಿಗೀಡಾಗಬೇಕೋ ಕಾಣೆ. 
1735018016 ಎಂಬ ಮಾತು ಲಾಗಾಯ್ತಿನಿಂದ ಬಳಕೆಯಲ್ಲಿ ಇದ್ದೇ ಇದೆ, ಅಲ್ಲವೆ ? 


14 


ಸಮ್ಯಕ್‌ ಚಾರಿತ್ರ ಎಂಬವು ಈ ಪ್ರಸಂಗದಲ್ಲಿ ನೆರವಾಗುವ ವರ್ಗೀಕರಣ ; ಬೆಳಕು 
ಹಾಯಿಸುವಂಥದು. ಯಾವುದೊ ನಂಬಿಕೆ ಹುಟ್ಟಿಕೊಂಡು ಈವರೆಗೂ ನಡಸಿದ ಬದುಕು 
ಸರಿಯಾಗಲಿಲ್ಲ; ಬೇರೆಡೆ ತಿರುಗಬೇಕು ; ಇಂಥುದಕ್ಕೆ--ಎಂಬ ವಿಶ್ವಾಸ ಅಹಿಂಸೆಗೊ 
ಪ್ರೀತಿಗೊ ಮೈ ಿತ್ರಿಗೊ ದಯಕ್ಕೊ ಸೌಭ್ರಾತ್ರಕ್ಕೊ ತನ್ನ ನ್ನು ಮುಡಿಪು ಮಾಡಿಕೊಂಡ 
ಹೊರತು ಬದುಕು ನೆಟ್ಟಗಾಗುವುದಿಲ್ಲ ಎಂದುಕೊಳ್ಳುವಂತೆ ಮಾಡುತ್ತದೆ. ಸಮಸ್ತರ 
ಜೀವನ ನೆಟ್ಟಗಾಗುವ ಮುಂಚೆ ಈ ವಿಶ್ವಾಸ ಪ್ರತಿಯೊಬ್ಬನ ಜೀವಕ್ಕೂ ತಟ್ಟಬೇಕು 
ಎಂಬುದು ಮತದ ವಿಶ್ವಾಸ. ಅದು ಮತಾಂತರವಾದ--ಮತಾಂತರಕ್ಕೆ ತಿರುಗಿದ 
ಮುಖ. ಒಂದೇ ಮತದವರ ಬದುಕಿನಲ್ಲಿಯೇ ಒಂದು ಬಗೆಯಿಂದ ಇನ್ನೊಂದು 
ಬಗೆಗೆ ತಿರುಗುವ ಪ್ರವೃತ್ತಿಯಾಗಬಹುದು. ಆ ಬಗೆಗೆ ಆಳವಾದ ಆಲೋಚನೆ ಮಾಡಿ 
ಈ ಹೊಸ ಮತಿಗೆ ಸಂಬಂಧಪಟ್ಟ ತತ್ತ್ವಗಳನ್ನೂ ಸಿದ್ದಾ ೦ತಗಳನ್ನೂ ಕೇಳಿ 
ಅರಿತು ಸಂಪೂರ್ಣವಾಗಿ ಅದರ ತತ್ತ ಭಾಗವನ್ನು” ವಿಶದವಾಗಿ ವಿವರವಾಗಿ ಮನವರಿಕೆ 
ಮಾಡಿಕೊಳ್ಳುವ ಭಾಗ ಜ್ಞಾನ ಭಾಗ. ಎರಡನೆಯದು. ಹೊಸ ದರ್ಶನ ಬಂದರೆ ಸಾಲದು, 
ಹೊಸ ಜ್ಞಾನ ಸಿಕ್ಕಿದರೆ ಸಾಲದು; ಪಾಂಡಿತ್ಯ ದೊರಕಬಹುದು. ಆದರೆ ನಡವಳಿಕೆ 
ಯಲ್ಲಿ ಪ್ರತಿದಿನ, ಕ್ಷಣ, ಆಲೋಚನೆ, ಪ್ರವೃತ್ತಿ, ಕಾರ್ಯಗಳಲ್ಲಿ ಇದು ರೂಪಗೊಳ್ಳ 
ದಾದರೆ ಅದು ಶೀಲವಾಗುವುದಿಲ್ಲ, ಚಾರಿತ್ರವಾಗುವುದಿಲ್ಲ; ಕಾರ್ಯಮುಖವಾಗದ 
ಜ್ಞಾನ ನಿಷ್ಪಯೋಜನ ; ರಾಕ್ಷಸವಾಗಬಲ್ಲದು ಕೂಡ ಎಂಬ ಮೂರು ಮುಖದ 
ತತ್ತ್ವ ಎಲ್ಲಿಗೂ ಅನ್ವಯವಾಗಬಲ್ಲದ್ದು. 


ಇದರ ಅಭಿಮಾನ ಉತ್ಸಾಹ ಅತಿಶ್ರದ್ಧೆಯಾಗಿ ಇದು ನನ್ನನ್ನು ಉದ್ದಾರ 
ಮಾಡಿತು, ಇತರರನ್ನೂ ಮಾಡಬಲ್ಲದು ; ಮಾಡಬೇಕು. ಈ ಸತ್ಯ ತಿಳಿಯದಾಗ 
ಜನ ಎಂದಿನಂತೆ ಇರುತ್ತಾರೆ; ತಿಳಿಸಬೇಕು, ಕಲಿಸಬೇಕು ಎಂಬ ಶ್ರದ್ಧೋತ್ಸಾಹ 
ಅತಿಶ್ರದ್ಧೆಯಾಗಿ ವಿಪರೀತಕ್ಕೆ ಹೋಗಬಹುದು. ಮತ (Religious ) ಶ್ರದ್ಧೆ 
ಹೀಗಾಗಿರುವುದೇ ಹೆಚ್ಚು. ಬಲಾತ್ಕಾರದಿಂದ ಆಗಲಿ, ಇದನ್ನು ಸಾಧಿಸದಿದ್ದರೆ ನಾನು 
ನನ್ನ ಮತದ ಭಕ್ತ ಅಲ್ಲ "ಎಂಬ ಭಾವ ಓಟ್‌ ದೆ, ಆವೇಶವಾಗುತ್ತ ದೆ. ಇತರ 
ರನ್ನು 'ಮತಾಂತರಿಸುವುದರಲ್ಲಿ, ಉಗ್ರಪಂಥಗಳಲ್ಲಿ ಇತರ ಸಣ್ಣ ದೊಡ್ಡ ಉಪಾಯ 
ಗಳನ್ನೂ ರಾಜಕೀಯ ಪ್ರಭಾವವನ್ನೂ ಹಣದ ಪ್ರಭಾವವನ್ನೂ ಬಳಸಿಕೊಂಡು ಆಸೆ 
ಮೋಹ ಭಯಗಳನ್ನು ತೋರಿ ಪ್ರಬಲಿಸುತ್ತದೆ. ಭಕಿ ಕಿಶ್ರದ್ಪಗಳ ಈ ಅಪ-ರೂಪ 
ಜನರನ್ನು ಅಂಧರನ್ನಾಗಿ ಮಾಡುತ್ತದೆ. ಇಂಥಲ್ಲಿ ಒಳ್ಳೆಯ "ದಾರಿಯ ಕಡೆಗೇ ಕಣ್ಣು 
ಮುಚ್ಚಬಹುದು,--ಇದರ ಸಾಧನೆಗೆ ಎಲ್ಲ ಮರಿಗಳೂ ಸರಿ ಎಂಬಂತೆ; ಸಹನೆ, | 
ಸಹಾನುಭೂತಿ ತೋರದೆ ಕರ್ಕಶವಾಗಬಲ್ಲದು.. ಯಾವುದು ಜ್ಞಾನಕಾಂಡವಾಗಿ 
ವಿಶದವಾಗಿ ನಿಷ್ಪಕ್ಷಪಾತವಾಗಿ ಅಚ್ಛೋದವಾಗಿ ಇರಬಲ್ಲದೊ ಹಾಗೆ ಶೀಲದಲ್ಲಿಯೂ 
ಉಳಿದರೆ ಮಾತ್ರ ಮಂಗಳವಾದೀತು. ಜ್ಞಾನಕಾಂಡ ಕಷ್ಟ. ಆಚರಣೆಯಲ್ಲಿ ಬಹು 


೨ 


ಜನಕ್ಕೆ ನಿಲುಕದು. ಸಾಮಾನ್ಯರನ್ನು ಭಕ್ತಿಯ ಭರ, ಆವೇಗ ನೂಕಿಕೊಂಡು ನುಗ್ಗುತ್ತದೆ. 
ಬಹುಮಟ್ಟಿಗೆ ಅನೇಕ ಮತಗಳ ಮತಾಂತರ ಕಾರ್ಯಕ್ಕೆ ಇದೇ ಕಾರಣ. ಕಾರಣ 
ಒಳ್ಳೆಯದು; ಕಾರ್ಯ ತಪ್ಪು. ರೀತಿ, ಮಾರ್ಗ ಸಾಧುವೂ ಸಭ್ಯವೂ ಆಗಬೇಕು. ಬಾಯಿ 
ಮಾತಿನಲ್ಲಿ ನಮ್ಮ ಮತದಲ್ಲಿ ಎಲ್ಲರಿಗೂ ಸಮತೆ ಇದೆ, ಸಮಾನತೆಯಿದೆ ಎಂದು 
ಹೇಳಿದರೂ ಆ ಮತಕ್ಕೆ ಸೇರಿದವರಿಗೆ ಮಾತ್ರ ಇದು ಲಭ್ಯ. ಅಲ್ಲಿಯೂ ತಾರ 
ತಮ್ಮ, ಮೇಲು ಬೀಳು, « ಚ್ಚ ಬೆರಕೆ ಎಂಬ ಎಣಿಕೆಗಳು ಬರುತ್ತವೆ. ಉಳಿದವರು 
ವ್ರಾತ್ಯರು; ಪಾಷಂಡಿಗಳು ; ಪತಿತರು; ಭವಿಗಳು; ಕಾಫಿರ್‌; Heathen: ಈ 
ಮತಕ್ಕೆ ಸೇರಿದರೆ, ಅದರ ಲಾಂಛನಗಳನ್ನು ಧರಿಸಿದರೆ 'ಪುನರ್ಜನ್ಮ ನ ವಿದ್ಯತೆ'- 
ಎಂದು ಆಶಂಸನ ದೊರೆಯುತ್ತದೆ ಕೂಡ. 

ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಹು ದೊಡ್ಡವರಾದ, ಆಚಾರ್ಯ 
ಸಮಾನರಾದ ಜನ ದೊಡ್ಡ ಕಾರ್ಯವನ್ನು ಸಾಧಿಸಬಯಸಿದ್ದಾರೆ. ಭರನ್ಯಾಸ ಎಂಬ 
ಸಂಗತಿ ಇದೆ : ಎಷ್ಟು ಕಷ್ಟಪಟ್ಟರೂ ಮನಸ್ಸು ನೇರ್ಪಡದೆ ವಕ್ರವಾಗಿಯೇ ಒಡೆದೊಡೆದೇ 
ನಡೆಯುತ್ತದೆ ಕೆಲವಲ್ಲಿ : "ನಿನ್ನ ಹೊಣೆಗಾರಿಕೆಯನ್ನೆಲ್ಲ ನಾನು ವಹಿಸುತ್ತೇನೆ, ಯಾವುದಕ್ಕೂ 
ಕತಣೃತ್ವವಿಟ್ಟುಕೊಳ್ಳದೆ ನಿನ್ನ ಹೊಣೆಯನ್ನು ನನಗೆ. ಒಪ್ಪಿಸು' ಎಂದು ರಾಮಕೃಷ್ಣ 
ಪರಮಹಂಸರು ನಾಟಕಕಾರ ಗಿರೀಶಚಂದ್ರಘೋಷರಿಗೆ ಹೇಳಿದರೆಂದಿದೆ. (ಅಂಥ ಹಿರಿಯ 
ರಲ್ಲಿ ಈ ವ್ಯಕ್ತಿಗೆ ಆಳವಾದ ವಿಶ್ವಾಸವಿದೆಯೆಂಬುದು ಇಲ್ಲಿ ಅಧ್ಯಾಹಾರ). ತನ್ನಕಡೆಯ 
ಮಾತಾಗಿ ಶ್ರೀಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿದ: "ಅಹಂ ತ್ವಾ ಸರ್ವ ಪಾಪೇಭ್ಯೋ 
ಮೋಕ್ಷಯಿಷ್ಯಾಮಿ, ಮಾ ಶುಚಿ.” ಹೀಗೆ ಕೃಷ್ಣನು ಮಾತ್ರ ಹೇಳಬಲ್ಲವನಾಗಿದ್ದ. 
ಆದ್ದರಿಂದಲೇ ಗೀತೆಯ ಈ ಭಾಗ ಶ್ರೀವೈಷ್ಣವ ಪಂಥದಲ್ಲಿ ಬಹುದೊಡ್ಡ ಸಂಧಿ. 
ಕೈಂಕರ್ಯ, ಸರ್ವಾರ್ಪಣ ಅಥವಾ ಪ್ರಪತ್ತಿ, ಸಮಸ್ತ ಭರನ್ಯಾಸ ಇವು ಎಂಥವನನ್ನೂ 
ಉದ್ದಾರಮಾಡಬಲ್ಲದು ಎಂಬ ತತ್ತ್ವ ಅತಿಶಯವಾಯಿತು. ಈ ಮಾತೂ ಮೋಹಕ 
ವಾಗಿ ಸರ್ವಸಾಧಕವಾಗಿದ್ದರೂ ಸ್ವೀಕರಿಸುವ ಮಹಾತ್ಮ ಒಂದು ಕಡೆ, ಅರ್ಪಿಸುವ 
ಈ ವ್ಯಕ್ತಿ ಇನ್ನೊಂದು ಕಡೆ.ವಿಶಿಷ್ಟರು. ಆದರೆ, ಸಾಧಿಸುವುದು ಕಷ್ಟ. ಇವರೆಲ್ಲರೂ ಶಕ್ತರೇ 
ನಿಜ; ಅಷ್ಟೇ ಮಟ್ಟಿಗೆ--ಇಂಥ ಹಿರಿಯರ ಮೇಲೆ ನನ್ನ ಪಾಪ ಹೊರಬಾರದು ; ಅವರಿಗೆ 
ಭಾರವಾಗದ ರೀತಿ ನಾನು ಬದುಕಬೇಕೆಂಬ ಶುಚಿ, ನಿಷ್ಠೆ, ಶ್ರದ್ಧೆ ಒಪ್ಪಿಸುವವನಿಗೆ 
ಮಾತ್ರ ಬಂದೀತು, ಬರಬೇಕು. ಒಂದು ಪರಮಾವಧಿಗೆ' ಹೋದ ಸ್ಥಿತಿಯನ್ನು 
ಇದು ಚಿತ್ರಿಸುತ್ತದೆ. ಷೆ 

ಶ್ರೀಕೃಷ್ಣ ಹೇಳಿದ ಇನ್ನೊಂದು ಸಂಗತಿ ಮತಧರ್ಮ ಒಳ್ಳೆಯದು ಎಂಬ 
ಸಂಬಂಧದಲ್ಲಿ ವಿವರಣೆಗೆ ಬರುತ್ತದೆ. ಮನಸ್ಸಿನಲ್ಲಿ ಒಂದು ವಿಷಾದ ಉಂಟಾಗಿ ತಾನು 
ಯುದ್ಧ ಮಾಡುವುದಿಲ್ಲವೆಂದು ರಥದಲ್ಲಿ ಅರ್ಜುನನು ಕುಳಿತಾಗ 'ವೀರವ್ಯಕ್ತಿಯಾಗಿರುವ 
ನಿನಗೆ ಅಪಕೀರ್ತಿ; ಶತ್ರುಗಳ ಎದುರಲ್ಲಿ ನಗೆಪಾಟಲಾಗುತ್ತದೆ--ಅನಾರ್ಯಜುಷ್ಟಂ 


16. 


ಅಸ್ವರ್ಗಂ ಅಕೀರ್ತಿಕರಂ--' ಎಂಬವು ಮಾತುಗಳು. ಇಷ್ಟು ದಿನ ಆಲೋಚಿಸಿ 
ಈವರೆಗೆ ನಡೆದ ಕಾರ್ಯಕಲಾಪಗಳೂ ಉತ್ಸಾಹಗಳೂ ವ್ಯರ್ಥವಾಗುತ್ತವೆ. ನೀನು 
ಕ್ಷತ್ರಿಯ. ಕ್ಷತ್ರಿಯ ಧರ್ಮವನ್ನು ನೆರವೇರಿಸು. ಇತರ ಯಾವ ಚಿಂತೆಯೂ ಬೇಡ 
“ಯುದ್ಧೃಸ್ವ' "ವಿಗತಜ್ವರಃ '; ಗೆದ್ದೆಯಾ, ರಾಜ್ಯ ಬರುತ್ತದೆ ; ನಿನಗೆ, ನಿನ್ನ ಸೋದರರಿಗೆ, 
ಸತ್ತೆಯಾ, ಮೋಕ್ಷ ಸಿಕ್ಕುತ್ತದೆ. ಇದು ನಿನ್ನ ಸ್ವಧರ್ಮ '--ಎಂದು ಕೃಷ್ಣ ಒಂದು 
ದೊಡ್ಡಉಪದೇಶ ಮಾಡುತ್ತಾನೆ; ಸಂದೇಹ, ವಿಷಾದ, ಮನಸ್ಸಿನ ಕೋಟಲ ಉಂಟಾದಾಗ. 
ಆಗ ಆಗಬೇಕಾದುದು ಮುಖ್ಯಕಾರ್ಯ; ಆ ಕರ್ತವ್ಯದಿಂದ ತಪ್ಪಿಸಿಕೊಳ್ಳುವುದು ಸರಿಯಲ್ಲ - 
ಎಂದು ಧರ್ಮಸ್ವರೂಪ, ಕರ್ತವ್ಯಸ್ಥರೂಪ, ಕರ್ಮಸ್ವರೂಪ, ಉತ್ತಮನಾದ ವ್ಯಕ್ತಿಯ 
ಶೀಲಲಕ್ಷಣ, ಸಾಧನೆಯ ಸ್ವರೂಪ ಎಲ್ಲವನ್ನೂ ಹೇಳಿ, ಯಾವ ಧರ್ಮಸಂದೇಶಕ್ಕೂ 
ಆಧಾರವಾಗಿರುವ ತತ್ತ್ವದರ್ಶನವನ್ನು ಕೊಡುತ್ತಾನೆ. ಆದುದರಿಂದಲೇ ಸಾಂಖ್ಯ 
ಯೋಗಗಳ ಪ್ರಸಂಗ ಬರುತ್ತದೆ. ಗೀತೆ ಪ್ರಥಮತಃ, ಉಪನಿಷತ್ತುಗಳಂತೆ--ದರ್ಶನವಲ್ಲ. 
ಬುದ್ಧಿ ರಚಿಸುವ ತರ್ಕ, ವಾದ, ತತ್ತ್ವಸಿದ್ಧಾಂತಗಳಿಗೂ ಒಂದು ಮಟ್ಟದಲ್ಲಿ ಬೆಲೆ ಉಂಟು. 
ಅದಕ್ಕೂ ಆಧಾರಭೂತವಾಗಿ ದೈವ ಅಥವಾ ಈಶ್ವರ. ಅದರ ಕ್ರಿಯೆಗೆ ಒಳಪಟ್ಟು 
ಸಮಸ್ತವೂ ನಡೆದರೆಯೇ ಮನಸ್ಸಿಗೆ ಕೊನೆಯ ಸಮಾಧಾನ ಎಂದು ಲೋಕ ನಂಬಿದೆ. 
ಅಂಥ ಈಶ್ವರಸತ್ವ ತಾನು - ಎಂಬಂತೆ ಹೇಳಿದ. ಕೃಷ್ಣನ ವ್ಯಕ್ತಿತ್ವ ಆ ಹೊತ್ತಿಗೆ ಆ 
ನೆಲೆಗೆ ಸ್ಥಾಪಿತವಾಗಿತ್ತು. ರಾಜಸೂಯದಲ್ಲಿ, ಉದ್ಯೋಗಪರ್ವದಲ್ಲಿ ಆತನ ತೇಜಸ್ಸು 
ದೈವೀಶಕ್ತಿಯನ್ನು ಕಂಡಿತ್ತು. ಹಿಂದೆ ವೈವಸ್ವತ ಮನು ಮುಂತಾದವರಿಗೆ ತಾನು 
ಅದೇ ಧರ್ಮವನ್ನು ಬೋಧಿಸಿದ್ದೆ; ಈ ಯುಗದಲ್ಲಿ ನಿನಗೆ ಹೇಳುತ್ತಿದ್ದೇನೆಂದು 
ಅರ್ಜುನನಿಗೆ ತಿಳಿಸಿ ಅವನನ್ನು ಒಲಿಸಲು ಯತ್ನಿಸಿದ್ದ. ವಿಶ್ವರೂಪವನ್ನು ಕಾಣಿಸುತ್ತ 
ಮೋಹಗೊಂಡುದರಿಂದ ಅಲ್ಲ; ಅದ್ಭುತ ಆಧ್ಯಾತ್ಮಶಕ್ತಿಯನ್ನು ಮೆರದದ್ದರಿಂದ ಅಲ್ಲ; 
ಇರುವ ಈ ಎಲ್ಲಕ್ಕೂ ನಾಶಕಾಲ ಬಂದಿದೆ; ಇದು ದೈವೇಚ್ಛೆ; ಈ ನನ್ನ ಕಾರ್ಯದಲ್ಲಿ 
ಮಾತ್ರ ನೀನು ತೊಡಗುತ್ತಿದ್ದೀಯೆ ; ನಿಮಿತ್ತಮಾತ್ರವಾಗು- ಎಂದು ಹೇಳಿದ. ಇನ್ನೂ 
ಮುಂದೆ ಹೋಗಿ, “ವಿಮೃಶ್ಶೈತದಶೇಷೇಣ ಯಥೇಚ್ಛಸಿ ತಥಾ ಕುರು' ಎಂದು ನುಡಿದ. 
ಒಡನೆಯೇ ಪ್ರಿಯನೂ ಹಿತವನೂ ಇವರ ಮಂಗಳವನ್ನು ಬಯಸುವವನೂ ಸಾಧಿಸು 
ವವನೂ, ನಾನು ಆಗಿದ್ದೇನೆ, ನಿನ್ನ ಮೇಲೆ ಯಾವ ದೋಷವೂ ಬೇಡ, ನಿನಗೆ ಚಿಂತೆ ಬೇಡ; 
'ಸಮಸ್ತ ಪಾಪಗಳಿಂದಲೂ ನಿನ್ನನ್ನು ಬಿಡುಗಡೆಮಾಡುತ್ತೇನೆ, ಮಾ ಶುಚ (Don’t worry) 
ಎಂದು ಹೇಳಬೇಕಾಗುತ್ತದೆ. ಸುತ್ತಿಗೆಯ ಇಷ್ಟು ಪೆಟ್ಟುಗಳು ಬೀಳಬೇಕಾಯಿತು ಕ್ರಿಯಾ 
ಪ್ರಚೋದನೆಗೆ. ಸಾಧನೆಗೆ. ಎಂದಾಗ, ವ್ಯಕ್ತಿ ಶೀಲ, ಸ್ವಧರ್ಮ ಅಥವಾ ಸ್ಥಾನಧರ್ಮ 
ಅಗತ್ಯ, ಕರ್ತವ್ಯ; ಇವುಗಳ ಜೊತೆಗೆ ಸಂಬಂಧಪಟ್ಟ ಧರ್ಮದ ವಿಜ್ಞಾನವನ್ನೂ 
ಈಶ್ವರತತ್ತ್ವವನ್ನೂ ಉಪದೇಶಮಾಡಿ ಮೋಹವನ್ನು ಕಳೆದು ಅವನನ್ನು ಕಾರ್ಯ 
 ಪ್ರವೃತ್ತನನ್ನಾಗಿ ಮಾಡಬೇಕಾಯಿತು. ಸಂದೇಹ ಬೇಡ, ಇಂಥ ಕಾರ್ಯ ನಿನ್ನ ಧರ್ಮ. 


17 


ಫಲಾಪೇಕ್ಷೆ ಇಲ್ಲದೆ ಮಾಡು. ಈಶ್ವರಾರ್ಪಿತವಾಗಿ ಮಾಡು. ಹಾಗೇ "ಮಾ ತೇ 
ಸಂಗೋಸ್ತು ಅಕರ್ಮಣಿ' ಎಂದ. ನಿಶ್ಚೇಷ್ಟನಾಗಿ ನಿನ್ನ ಕರ್ಮದಲ್ಲಿ ಉದಾಸೀನ 
ನಾಗಬೇಡ -- ನಾನು, ನನ್ನವರು, ಬಂಧುಬಾಂಧವರು, ಅವರ ಕೊಲೆ ಮುಂತಾದುವು 
ಕಾರ್ಪಣ್ಯಹತ ಚೇತಸನ ಎಣಿಕೆ ಎಂಬ ಲಕ್ಷಣದ್ದಾಗುತ್ತವೆ ಎಂದ. 


ವಿಷಯದ ಈ ವಿಸ್ತಾರದಲ್ಲಿ ಒಳ್ಳೆಯದು, ಕರ್ತವ್ಯ, ಅದರ ಹಿಂದಿನ ಮನಸ್ಸು, 
ಫಲಾಫಲ ವಿಶೇಷ ಇವೆಲ್ಲ ವಿವರಣೆಗೆ ಬರುತ್ತವೆ. ಕೆಲವನ್ನು ಮಾಡುವುದು 
ಒಳ್ಳೆಯದು ; ಇನ್ನು ಕೆಲವನ್ನು ಮಾಡದಿರುವುದು, ತಟಸ್ಥ ವಾಗಿರುವುದು ಸಲ್ಲ ಎಂಬ 
ನೆಲಸುಗಳೂ ಇರುತ್ತವೆ -- ಒಳ್ಳೆಯದು, ಕೆಟ್ಟದ್ದು ಎಂಬ ವಿವೇಚನೆಯಲ್ಲಿ, ಹಾಗೆಯೇ 
ತದ್ವಿರುದ್ದ ವಾಗಿ ಮಾಡುವುದು ಕೆಟ್ಟದು, ಮಾಡದಿರುವುದು ಮೇಲು--ತಟಸ್ಥ ನಾಗು 
ವುದು ಮೇಲಾಗುವುದು ಎಂಬುದನ್ನು ಅನುಮಾನಿಸಬೇಕಾಗುತ್ತದೆ. ಸಾಮಾನ್ಯವಾದ 
ಒಳ್ಳೆಯತನವೇನು ಎಂಬುದು, ಯಾರು ಒಳ್ಳೆಯವರು ಎಂಬುದು ಎಲ್ಲರಿಗೂ ಗೊತ್ತಿರು 
ತ್ತದೆ. ಉತ್ಕಟ ಸನ್ನಿವೇಶಗಳಲ್ಲಿ, ದೊಡ್ಡ ಸಂದೇಹ ಬಂದಾಗ, ಸಮಸ್ಯೆ ಹುಟ್ಟಿ 
ಕೊಂಡಾಗ ಹೇಗೆ ಕಾರ್ಯ ಪ್ರವೃತ್ತನಾದರೂ ಫಲಾಫಲ `ಬಹುಪ್ರಮಾಣದ ನಾಶಕ್ಕೆ 
ಈಡಾಗುತ್ತದೆ ಎಂಬ ಕಾರಣದಿಂದ ಇಂಥ ಮಹಾಪ್ರಶ್ನೆಗಳೂ ಸನ್ನಿವೇಶಗಳೂ ಏಳುತ್ತವೆ 
ಇಲ್ಲವಾದರೆ ಇಷ್ಟಕ್ಕೆ ಅಗತ್ಯವಿರುವುದಿಲ್ಲ. ಪ್ರಶ್ನೆ ಏಳುವುದು ದೊಡ್ಡವನಲ್ಲಿಯಾದಾಗ 
ಇನ್ನೂ ಬೆಲೆಯುಳ್ಳದ್ದು. | 


ನಾಲ್ಕು ಜನ ಏನೆಂದಾರು? ದೇವರು ಮೆಚ್ಚಬೇಡವೆ? ಪಾಪ ಪುಣ್ಯ ಯೋಚನೆ 
ಮಾಡಿ. ನಿಮ್ಮ ಮನಸ್ಸನ್ನೇ ಕೇಳಿಕೊಂಡು ಇದು ಸರಿಯೆ, ತಪ್ಪೆ ನಿರ್ಣಯಿಸಿ 
ಕೊಂಡು ಮಾಡಿ. ಮನೆಯ ಭೀತಿ ಇಲ್ಲವೆ? ಸಮಾಜದ, ರಾಜಶಾಸನದ ಭೀತಿ 
ಇಲ್ಲವೆ? ದೈವಾಪಚಾರವಾಗುವುದಿಲ್ಲವೆ? ಚ ಅಂತರಾತ್ಮ, ಅಂತಸ್ಸಾಕ್ಷಿಯನ್ನು 
ಕೇಳಿಕೊ. ಕಾಯಿಲೆ ಬಂದೀತು, ಹತ್ತು ಜನ ಬಹಿಷ್ಕರಿಸಿ ಪತಿತನೆಂದು ಹೊರಗೆ ಹಾಕಿ 
ಯಾರು. ಮಾನನಷ್ಟ, ಸ್ಥಾನನಷ್ಟ, ಧನನಷ್ಟ ಆಗುತ್ತವೆ. ಪಾಪ ಎಂದಾಗ ನರಕವಾಸ 
ಮಾಡಬೇಕಾಗುತ್ತದಲ್ಲವೆ? -- ಎಂಬೆಲ್ಲ ಭಯಗಳೂ ವಿವೇಚನೆಗಳೂ ಬರುತ್ತವೆ. 
ಇವು ಎಲ್ಲರಿಗೂ ತಿಳಿದ ಸಂಗತಿಗಳು. ಒಳಿತು ಕಾರ್ಯಕಾರಿಯಾಗುವ ಪ್ರವೃತ್ತಿ ಇರು 
ವುದಿಲ್ಲ. ಕೆಟ್ಟದ್ದರಿಂದ ನಿವೃತ್ತಿಯಾಗಬೇಕಾದಾಗ ಆ ತೀರ್ಮಾನಕ್ಕೆ ಬರುವುದಿಲ್ಲ. ಇದು 
ಲೋಕದ ಎಲ್ಲಾ ಕಾಲದಲ್ಲಿಯೂ ಎಲ್ಲ ಜನರಲ್ಲಿಯೂ ಪ್ರಕಟವಾಗಿ, ಅಪ್ರಕಟವಾಗಿ 
ಕಂಡುಬರುವ ಸಂಗತಿಯೇ. ಧರ್ಮದಲ್ಲಿಯೊ ಕರ್ಮದಲ್ಲಿಯೊ ಸಂದೇಹಗಳು 
ಎಂಥವರಿಗೂ ಹುಟ್ಟಿಕೊಂಡಾವು. ಆದುದರಿಂದಲೇ ಸಾಧಾರಣ ಅರ್ಥದಲ್ಲಿ, ವಿಶೇಷಾರ್ಥ 
ದಲ್ಲಿ ಕೂಡ, "ಕಿಂ ಕರ್ಮ ಕಿಮಕರ್ಮೇತಿ ಕವಯೋಪ್ಯತ್ರ ಮೋಹಿತಾಃ ' ಎಂಬ 
ಮಾತು ಆಲಿಸಬೇಕಾದ್ದಾಗುತ್ತದೆ. ಕ 


18 


ಒಳಗೂ ಹೊರಗೂ ಶುಚಿಯಾದವನಿಗೂ-ಹಾಗೆ ತನಗೆ ತಾನು ಭ್ರವೆ 
ತಂದುಕೊಂಡರೆ. ಸಾಲದು-- ಚೆನ್ನಾಗಿ. ಬದುಕಬೇಕೆಂದಿರುವವನಿಗೂ ಶ್ರುತಿಸ್ಮೃತಿ 
ಆಚಾರ ಕುಲಧರ್ಮ ಕಾಲಧರ್ಮ ಗೊತ್ತಿರುವವನಿಗೂ ಕೆಲವು. ಪ್ರಸಂಗಗಳು 
ಸಂದೇಹವನ್ನು ತರಬಹುದು. ಅಂಥಲ್ಲಿ ಶಿಷ್ಟರನ್ನು ಕೇಳಿ; "ಯೇ ತತ್ರ ಬ್ರಾಹ್ಮಣಾಃ 
ಸಂಮರ್ಶಿನಃ। ಯುಕ್ತಾ ಆಯುಕ್ತಾಃ। ಅಲೂಕ್ಷಾ ಧರ್ಮಕಾಮಾಃ ಸ್ಕುಃ' ಎಂಬಮಾತನ್ನು 
ಒಂದು ಪದವೀ ಪ್ರದಾನ ಸಮಾರಂಭದಂತಹ ಸಮಯದಲ್ಲಿ ಉಪನಿಷತ್ತಿನ ಆಚಾರ್ಯರು 
ಅನುಶಾಸನ ಮಾಡಿರುತ್ತಾರೆ. ಅಂಥವರಿಗೆ ಮಾತ್ರವೇ ಬಹುತರ ಕಡೆಯ ನಿರ್ಣಾಯಕ 
ಸಂಗತಿಯಾಗಿ ಉತ್ಕಟ ಸಂದರ್ಭದಲ್ಲಿ ಧರ್ಮ ಯಾವುದು? ಸರಿಯಾದುದು ಯಾವುದು ? 
-ಎಂಬ ಅಂಶದಲ್ಲಿ ಆತ್ಮತುಷ್ಟಿ ಎಂಬುದು - ಕಡೆಗೆ - ನಿಮ್ಮನ್ನು ತೀರ್ಮಾನಕ್ಕೆ ತರಲಿ 
ಎಂದು ಹೇಳಿದ್ದು; ಎಲ್ಲರಿಗೂ ಅಲ್ಲ. ಹಿರಿಯರೊಬ್ಬರು ಹೇಳಿದಂತೆ "ಸರ್ವಧರ್ಮಾನ್‌ 
ಪರಿತ್ಯಜ್ಯ ಯಥೇಚ್ಛಸಿ ತಥಾ ಕುರು' ಎನ್ನಲ್ಲಿಲ್ಲ ತಾನೆ ಗೀತೆ? ಪದ್ಯದ ಒಂದರ ಉತ್ತ 
ರಾರ್ಧವನ್ನು ಇನ್ನೊಂದರ ಪೂರ್ವಭಾಗಕ್ಕೆ ಛಂದೋಭಂಗವಾಗದಂತೆ ಸೇರಿಸಿ ಹೇಳಿ 
ಸ್ವೇಚ್ಛೆಗೆ ರಹದಾರಿ (Charter of 1100000) ಕೊಡಲಿಲ್ಲ. 
ಮನುಷ್ಯನು ಏಕಾಂಗಿಯಾಗಿ ಹುಟ್ಟಿದರೂ ಒಂದು ಸಂಸಾರದಲ್ಲಿ ಅವನೊಬ್ಬನೇ 
ಅಲ್ಲ ಇರುವುದು. ಹಾಗೆ ಬದುಕುವುದೂ ಶಕ್ಕವಲ್ಲ. ಪ್ರಪಂಚವನ್ನು ಬಿಟ್ಟು ಸಂನ್ಯಾಸ 
ಸ್ವೀಕರಿಸುವವನ ಮಾತು ಬೇರೆ. ಲೋಕದಲ್ಲಿ ಇರುವವನಿಗೆ Ethical ಸಂಬಂಧಗಳು : 
ಮನೆಯಲ್ಲಿ, ಹೊರಗೆ--ಕಲ್ಪಿತವಾಗುತ್ತವೆ. ಹತ್ತು ಜನದ ನಡುವೆ ನಡೆಯಬೇಕಾಗಿ 
ರುವವನಿಗೆ ನೂರಾರು ಸಂದರ್ಭಗಳಲ್ಲಿ ಸಂದೇಹಗಳು, ಕರ್ತವ್ಯನಿರ್ಣಯ ಕರ್ಮಗಳು 
ಒದಗುತ್ತವೆ. ನಮ್ಮ ರಾಷ್ಠ ಸ್ರೈಗಳಂತಹ ರಾಷ್ಠ ಗಳಲ್ಲಿ ಹತ್ತಾರು ಬಗೆಯ ಪಂಥ, ಪದ್ದ ತ್ರಿ 
ಬಣಗಳಿರುತ್ತವೆ. ಇವರೆಲ್ಲರಿಗೂ ಸಮಧಾತುವಾಗಿ ನಡೆಯುವುದೇ ಸರಿಯಾದ ನಡತೆ 
ಯಾಗುತ್ತದೆಯಾಗಿ ಒಂದು ಬಗೆಯ ಸಾಪೇಕ್ಷತೆ (೩೮1೩0110) ಉತ್ಪನ್ನವಾಗುತ್ತದೆ. 
ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಇದರ ವಿಸ್ತಾರ ಮತ್ತಷ್ಟು ದೊಡ್ಡ ದು. ಇಲ್ಲಿ 
ಹಿರಿಯ, ಕಿರಿಯ, ಸಂಕುಚಿತವಾದ, ವಿಸ್ತಾರವಾದ ನೆಲಸುಗಳು ಉಪ್ಪರಿಗೆಗಳು 
(hierarchy) ಅಥವಾ ಸಮಾನ ಕೇಂದ್ರತೆಯ ವರ್ತುಲಗಳು (concentric 86169) 
ಹುಟ್ಟಿಕೊಳ್ಳುತ್ತವೆ. 
| ಸಮಾಜದಲ್ಲಿ, ರಾಷ್ಟ್ರದಲ್ಲಿ ನಾಯಕನಾಗಿ ಕಾರ್ಯ ನಡಸಬೇಕಾಗಿರುವಾಗ ಕ್ರಿಯಾ 
ಮಂಡಲ ಲಕ್ಷಾಂತರ ಜನಗಳ ಮೇಲೆ ಒಳಿತು ಕೆಡುಕುಗಳನ್ನು ಮಾಡಬಲ್ಲದು. ಯಾವುದೊ 
ಊರಿನ ಮೂಲೆಯಲ್ಲಿ ಹುಟ್ಟಿ ಬೆಳೆದ ಒಬ್ಬ: ಮನುಷ್ಯ ಹೇಗೊ ಜನನಾಯಕನಾಗಿ 
ರಾಜ್ಯದ ಮಂತ್ರಿ ಆಗಿ, ಕೇಂದ್ರದಲ್ಲಿ ಮಂತ್ರಿ ಆದಾಗ ಒಂದು ತೀರ್ಮಾನಕ್ಕೆ ಬರುವ ಮುಂಚೆ 
ಎಷ್ಟು ಜನಕ್ಕೆ ತನ್ನ ಒಂದು ತೀರ್ಮಾನದಿಂದ ಪ್ರಯೋಜನ, ಮಂಗಳ ಆಗಬಹುದು, 
ಎಷ್ಟು ಜನಕ್ಕೆ ನಷ್ಟ ಕ್ಲೇಶ ಉಂಟಾಗಬಹುದು ಎಂಬ ಪರಿಶೀಲನೆಯ ಅಗತ್ಯ ಬೀಳು 


19 


ತ್ತದೆ, ಎಲ್ಲಿಯೂ ಪದವಿಗೆ ಒಂದು ಮದ ಸಹಜವಾದ್ದು 2.3 ಗಂಟೆಗಳಲ್ಲಿ 
ರಾಮೇಶ್ವರದಿಂದ ಕಾಶ್ಮೀರದವರೆಗೆ ಸರಕಾರದ ಖರ್ಚಿನಲ್ಲಿ ಹಾರಿ ಸೇರಬಲ್ಲ ಅವಕಾಶ 
ವಿರುತ್ತದೆ! ಒಂದು ತೀರ್ಮಾನದಿಂದ ಒಟ್ಟು ಒಂದು ಕೈಗಾರಿಕೆಗೊ ಜನವರ್ಗಕ್ಕೆಲ್ಲವೊ 
ಮೇಲು ಬೀಳುಗಳಾಗುವ ಸಂದರ್ಭಗಳು ಉಂಟಾಗುತ್ತವೆ. ತಕ್ಷಣದಲ್ಲಿ ಅವನ ಕಾರ್ಯಕ್ಕೆ 
ಅಡ್ಡಿ ಇಲ್ಲವಾಗಿ ಅದನ್ನು ಹೇಗೊ ಸಾಧಿಸುವ ಮೋಹವೊ ಇಚ್ಛೆಯೊ ಪ್ರವೃತ್ತಿಯೊ 
ಹಟವೊ ಉಂಟಾಗುತ್ತದೆ. ಇಂಥಲ್ಲಿನ ಜವಾಬ್ದಾರಿ ದೊಡ್ಡ ದು. ಒಳ್ಳೆಯದು, ಮಂಗಳ 
ಎಂಬ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ, ಅವನ ಇಷ್ಟ-- ರುಚಿ, ಒತ್ತುವ ತಕ್ಷಣದ ಅಗತ್ಯಎಂಬು 
ದಕ್ಕಿಂತ ಹೆಚ್ಚಾಗಿ ಆಳವಾಗಿ ತನ್ನಲ್ಲೇ ಆಲೋಚನೆ ಮಾಡಿ ಸರಿತಪ್ಪು, ನ್ಯಾಯಾನ್ಯಾಯ. 
ಮಂಗಳಾಮಂಗಳ, ಹಿತಾಹಿತಗಳನ್ನು ತಾನಾಗಿ ತೀರ್ಮಾನಮಾಡಬೇಕಾಗುತ್ತದೆ. ಹೀಗೆ 
ಶೀಲ, ಸ್ವಧರ್ಮ, ಅಗತ್ಯ, ಕರ್ತವ್ಯ, ಹೊಣೆಗಾರಿಕೆ ಎಲ್ಲಕ್ಕೂ ಪ್ರವೇಶ ಉಂಟು. ಇಲ್ಲಿ 
ಸಾಮಾನ್ಯ ಸರಳವಾದ ಒಳಿತು ಕೆಡುಕುಗಳು ಮಾತ್ರವೇ ಬಳಕೆಗೆ ಬರುವುದಿಲ್ಲ. ನೂರು 
ಒಳ್ಳೆಯದು ಶಕ್ಕವಾಗಿರುವಾಗ ಎಲ್ಲಕ್ಕಿಂತ ಹೆಚ್ಚು ಒಳ್ಳೆಯದಾವುದು? ದೋಷ 
ಯುತವಾದ ನೂರು ತೀರ್ಮಾನಗಳಲ್ಲಿ ಯಾವುದು ಅತಿಕಡಮೆ ದೋಷ ಉಳ್ಳದ್ದು- 
ಎಂದು ವಿನಯದಿಂದ, ಆಕ್ರೋಶವಿಲ್ಲದ ಸಮಸ್ತ ಹಿತದೃಷ್ಟಿಯಿಂದ ಎಲ್ಲಕ್ಕೂ ಹೊಣೆ 
ಹೊತ್ತಂತೆ ಕಾರ್ಯರೀತಿಯನ್ನು ನಿರ್ಣಯಿಸುವ ಹೊಣೆಗಾರಿಕೆ ದೊಡ್ಡದು. 


ಅನೇಕ ವೇಳೆ ನ್ಯಾಯ -- Justice -- ಎನ್ನುವುದಕ್ಕೂ ಮಾನವೀ ಕರುಣೆಗೂ 
ಘರ್ಷಣೆ ಬರುತ್ತದೆ. ನ್ಯಾಯ ಕಠಿಣವಾಗಬಹುದು. 1೯ ೩1 of ಬ ot only 
what we deserved who would escape whipping ? — ow 
ಮಾತನ್ನು ಕೇಳಿದ್ದೇವೆ. ಕೆಲವು ಮತಗಳಲ್ಲಿ ನನ್ನ ದೇವರು Just God, 
Jealous God—ಎಂಬ ಮಾತು ಬರುತ್ತದೆ. ದೇವರಿಗೆ ಅದು ಅಗತ್ಯವಂತೆ, 
ಅನ್ಯ ದೇವರಿಗೆ ಎರಗಿದರೆ ಅವನಿಗೆ ಕೋಪವಂತೆ ; ಕಿವಿ ಮೂಗು ಕೊಯ್ಯು 
ವನಂತೆ; ತಾಳನಂತೆ. ಅವನೊ; ಪಕ್ಷಪಾತ ಮಾಡುವ ಹಾಗಿಲ್ಲ. ಯಾರು ಯಾರನ್ನು 
ಹೇಗೆ ಹೇಗೆ ಶಾಸನ ಮಾಡಬೇಕೊ - ಮಾಡಬೇಕಾದ ಅಗತ್ಯ ಆತನಿಗೆ ಇರಬಹುದು. 
ಆದರೆ ದೇವರ ಕರುಣೆ ಮನುಷ್ಯನಿಗೆ ಸರ್ವದಾ ಅಗತ್ಯ. ಅವನು ಕರುಣಾಶಾಲಿ, 
ಅವನ ಪ್ರೀತಿ ಆಳಿನ ಭಕ್ತಿಗೆ ನೆಲೆಯಾಗುತ್ತದೆ. ಆಕಾಂಕ್ಷೆಯಾಗುತ್ತದೆ. 
ದೇವರು ಎಂಬ ತತ್ವ್ವಕ್ಕೆ ಕಡೆಯ ಸ್ಥಾ ಪಕತೆ ಇದೆಯೆಂಬುದು ಎಣಿಕೆ; ' ನಂಬಿಕೆ. 
ನಿರಾಶೆಯಲ್ಲಿ, ಅಪಮಾನದಲ್ಲಿ, ಸೋಲಲ್ಲಿ, ದಿಕ್ಕಿಲದಾದಾಗ ದೇವರೆಂಬುದಕ್ಕೆ ಮೊರೆ 
ಯಿಟ್ಟು ಎಲವನ್ನೂ ಅದರಲ್ಲಿ ಅರ್ಪಣೆ ಮಾಡಿದಾಗ ಆದು ಅಮರ ಶ್ರಯ, ಶರಣು 
ಶಾಂತಿ ವಿಶ್ರಾಂತಿ ಸ್ಥಾನ ಎಂಬ ಭಾವ ದೊಡ್ಡದಾಗುತ್ತದೆ. ಭಯಕೃತ್‌ ಅದೇ; 
ಭಯನಾಶಕವೂ ಅದೇ ಎಂಬ ನಂಬಿಕೆ ಅದಕ್ಕೆ ಆಧಾರ. ಸ್ವಶಕ್ತಿಯಿಂದ, 
ಸಹಿಸುತ್ತೇನೆಂದೇ ಕಡೆಯವರೆಗೂ: ಮುರಿಯದೆ:- ನಿಲ್ಲುವ ಗಂಡುಸಾಮರ್ಥ್ಯ 


20 


ಮನುಷ್ಯನಲ್ಲಿ ಅಪರೂಪ. ದೊಡ್ಡ ಮರದ ಆಶ್ರಯವನ್ನು ನಂಬಿ, ಪಡೆದು ಅದಕ್ಕೆ 
ಹಬ್ಬಿರುವ ಬಳ್ಳಿಗಳಂತೆ ಆಲಂಬನ. - ಕೃಷ್ಣಭಕ್ತಿಯ ಒಂದು ಅಭಿಪ್ರಾಯದ ಪ್ರಕಾರ 
ಲೋಕದಲ್ಲಿ ಕೃಷ್ಣನೊಬ್ಬನೇ ಗಂಡು; ಉಳಿದ ಲೋಕವೆಲ್ಲ ಹಣ್ಣು ಎಂಬ ಗಣನೆಯಿದೆ. 
ಅದು ಇದಕ್ಕೆ ಪೋಷಕ. ದೇವರು ಎಂಬ ಕಲ್ಪನೆ ಮೂಲ ಅಸ್ತಿತೃದ್ದೆ? -- ಅಥವಾ 
ಜೀವನದ ತತ್ತ್ವಬುದ್ಧಿಯ ಅಗತ್ಯವೆಂದು ಮನುಷ್ಯನು ಮಾಡಿಕೊಂಡುದೆ ? 
Existential or Essential —oಬ ಆಲೋಚನೆ ಬಂದಿದೆ. ಎಂಥ ಸಂದರ್ಭ 
ದಲ್ಲಿಯೂ ಅವನ ದಯೆ, ಕಾರುಣ್ಯ ಬೇಕು. ಬಸವಣ್ಣನವರು ದಯೆಯಿಲ್ಲದ 
ಧರ್ಮವಾವುದಯ್ಯ ಎಂದರು. ಧರ್ಮವನ್ನು ಧರ್ಮವನ್ನಾಗಿ ವರಾಡುವುದು 
ದಯೆ. ಕೃಪೆಯೂ ಅರುಳ್‌ ಮುಂತಾದವೂ ಹಾಗೇ. ಲೋಕಸ್ವರೂಪವನ್ನು ತಿಳಿದವರ 
ಲೋಕಕಾರುಣ್ಯಕ್ಕೂ ಹಂಬಲಿಸಬೇಕು. ಈ ಸಂದರ್ಭದಲ್ಲಿ ಸೀತಾದೇವಿ ಹನುಮಂತನಿಗೆ 
ಹೇಳಿದ ಒಂದು ಮಾತು ನಮ್ಮ ಧರ್ಮಕ್ಕೆಲ್ಲ ಮೂಲಧಾತುವನ್ನು ಕೊಡಬಲ್ಲಂಥದು: 
ಪಾಪಾನಾಂ ವಾ ಶುಭಾನಾಂ ವಾ ವಧಾರ್ಹಾಣಾಂ ಪ್ಲವಂಗಮ 
ಕಾರ್ಯಂ ಕರುಣಂ ಆರ್ಯೇಣ ನ ಕಶ್ಚಿ ನ್ನಾಪರಾಧ್ಯತಿ -- 

ಅಪರಾಧ ಮಾಡದೆ ಇರುವವರು ಯಾರೂ ಇಲ್ಲ; ಆರ್ಯರೆಂಬವರು ಕರುಣೆಯನ್ನು 
ಕಾರ್ಯವಾಗಿ ಮಾಡಿಕೊಳ್ಳಬೇಕು. ಪಾಪಿಗಳೇ ಆಗಲಿ, ಬೇರೆಯವರೇ ಆಗಲಿ, ವಧೆಗೆ 
ಅರ್ಹರೆಂದು ಎಣಿಸಿದವರು ಕೂಡ ಕರುಣೆಗೆ ಪಾತ್ರರು ಎಂದಳು ಆ ತಾಯಿ. ಭೂದೇವಿ 
ಅಥವಾ ಕ್ಷಮಾದೇವತೆಯ ಮಗಳು ಆಕೆ. ಎಷ್ಟು ಕಷ್ಟಪಟ್ಟಳು, ಪಾಪ. ಕಡೆಗೆ. 
"ಹೆಣ್ಣಾ ಗಿ ಜನಿಸಿದ ಎನ್ನೊಳಪರಾಧಮುಂಟು' ಎಂದು ಆಕೆಯ ಬಾಯಲ್ಲಿ ಒಬ್ಬ ಕವಿ 
ಹೇಳಿಸಬೇಕಾದ ಘಟ್ಟಕ್ಕೆ ಬಂದವಳು. ರಾಮಾಯಣ ಆದುದರಿಂದಲೇ "ಸೀತಾಯಾಃ 
ಚರಿತಂ ಮಹತ್‌. 

. ಎಷ್ಟು ಹೇಳಿದರೂ ಒಬ್ಬನು ಮಾಡಬಹುದಾದ ಒಳ್ಳೆಯ ಕೆಲಸಕ್ಕೆ ಮಿತಿ ಉಂಟು: 
ಕಾಲದೇಶವರ್ತಮಾನಗಳೆಬ ಮರ್ಯಾದೆಯುಂಟು. ಇವು ಯಾರಿಗೂ ಎಲ್ಲಕ್ಕೂ 
ಮಿತಿಗಳು. ಆದರೆ ತನ್ನ ಬದುಕನ್ನು, ಅದರ ನಿಷ್ಠೆ, ಶುಚಿ, ವಿಶದತೆಗಳನ್ನು ಕಾಪಾಡಿ 
ಕೊಂಡು ಆಲೋಚಿಸಿ ತೀರ್ಮಾನಿಸಬೇಕು ; ಮನಸ್ಸು, ಶಕ್ತಿ, ಅವಕಾಶ ಇದಂತೆ ಕಾರ್ಯ 
 ಪ್ರವೃತ್ತನಾಗಬೇಕು. ಇದಕ್ಕಿಂತ ಹೆಚ್ಚು ಯಾರೂ ಮಾಡಲಾಗುವುದಿಲ್ಲ. ಎಂದೇ 

ಈಗಿನ ಪ್ರಪಂಚಕ್ಕಿಂತ ಮೇಲಾದ ಇನ್ನೊಂದನ್ನು ದೇವರೇ ನಿರ್ಮಾಣ ಮಾಡುವುದಕೆ 31 
ಆಗುತ್ತಿರಲಿಲ್ಲವೇನೊ ಎಂದು Mn this best of all possible worlds ಎಂದು 
ಲೈಬ್ನಿಟ್ಸ್‌ ಹೇಳಿದ. 

ನಮ್ಮಲ್ಲಿ ಸಂಕೋಚೆಮಾರ್ಗ, ವಿಕೋಚಮಾರ್ಗ ಎಂಬವಿವೆ. ಒಂದು ಜೀವದ 
ಬೆಳವಣಿಗೆಯಲ್ಲಿ ಪ್ರೀತಿಯನ್ನೂ ಕ್ರಿಯಾ ಪ್ರಪಂಚವನ್ನೂ ವಿಸ್ತರಿಸಿಕೊಂಡು 
ವಿಶ್ವಸಮಸ್ತಕ್ಕೂ ವ್ಯಾಪಕವಾಗಿ ಅದೆಲ್ಲ ತನ್ನ ವಿಶ್ವಾಸಮಂಡಲಕ್ಕೆ ಸೇರಿದ್ದು, ಅದು 


21 


ಬೇರೆಯಲ್ಲ, ತಾನು ಬೇರೆಯಲ್ಲ; ಸಾಧನೆ ಹಾಗೆ ಪ್ರವರ್ತಿಸಬೇಕು ಎಂದು ವಿಸ್ತಾರ 
ಗೊಳು ತ್ತದೆ. ಯಾರೂ ಒಂದು ಊರಿನ, ಒಂದು ರಾಷ್ಟ ಸ ದ ರಾಷ ಕನು ಮಾತ್ರ ಅಲ್ಲ, 
ಸ್ವದೇಶೋ ಭುವನತ್ರಯಂ ಎಂಬ ನುಡಿ ಇಲ್ಲಿ ಸಾರ್ಥಕವಾಗುತ್ತದೆ. Cಃtizen of the 
world ಎಂಬುದೂ ಇದಕ್ಕಿಂತ ಸಣ್ಣ ವ್ಯಾಪ್ತಿ ಉಳ್ಳದ್ರೇ. ಇಂಥ ಮನುಷ್ಯನಿಗೆ ತನ್ನರಾಷ್ಟ್ರ 
ವೆಂಬುದೇ ಮೋಹವಲ್ಲವೆ? ಆ ಸ್ಥಿ ತಿಯನ್ನು "ಅರ್ಥ ಮಾಡಿಕೊಳ್ಳು ಿವುದಾಗಲಿ 
ಅದಕ್ಕೆ ತಕ್ಕಂತೆ ನಡೆಯುವುದಾಗಲಿ ಸಾಮಾನ್ಯರ ಕಲ್ಪನೆಗೆ ಮಾರುತ್ತದೆ. ಇನ್ನೊಂದು 
ಮಾರ್ಗ: ಎಲ್ಲದರ ಸಾರಸಂಗ್ರಹವಾಗಿ ತನ್ನ ಹೃದಯದಲ್ಲಿ ಕೇಂದ್ರೀಕೃತಮಾಡಿ ಮನಸ್ಸಿಗೆ 
ಆಳವನ್ನೂ ತುಂಬನ್ನೂ ತಂದುಕೊಳ್ಳುವುದು. ಇದು ಸಾಧನೆ: ಎರಡನ್ನೂ ವಿವೇಚನೆ 
ಯಲ್ಲಿ ವ್ಯತ್ಯಾಸ ಮಾಡಬಹುದೇ ಹೊರತು ಪ್ರತ್ಯೇಕ ಮಾಡಿ ಇವನ್ನು ತೋರಿಸುವುದ 
ಕ್ಯಾಗುವುದಿಲ್ಲ. ಅನುಭವದ ವ್ಯಾಪಾರ ಎಷ್ಟು ದೊಡ್ಡದಾಗಬಲ್ಲದು, ಯಾವ ಹದವನ್ನು 
ರಸವನ್ನು ಸಾಧಿಸಬಲ್ಲದು ಎಂಬುದಕ್ಕೆ ಇವು ದೀವಿಗೆಯಾಗುವಂತಹ ಮಾತುಗಳು. 
ಈ ಸಮಯಗಳಲ್ಲೆಲ್ಲ "ಪ್ರಶಾಂತಾತ್ಮಾ ವಿಗತ ಭೀಃ' ಪ್ರೀತಮನಃ - ಅಂತಃ 
ಪ್ರಸನ್ನಾಂ' "ನ ಶೋಚತಿ, ನ ಕಾಂಕ್ಷತಿ' ಎಂಬ ಮುಂತಾದ ಮಾತುಗಳೂ ವಾಕ್ಯಗಳೂ 
ದಿಕ್ಕು ತೋರಿಸುತ್ತಿರುತ್ತವೆ. ಮಾರ್ಗ ಕಷ್ಟ. ನಮ್ಮ ಒಳ್ಳೆಯತನ ನಿರಂತರವಾಗಿ, ಕಡೆಯ ' 
ಉಸಿರು ಧರಿಸಿರುವವರೆಗೂ ಎಚ್ಚರವಾಗಿಯೇ ಇದ್ದು ನಮ್ಮನ್ನು ನಡಸಬೇಕಾಗಿರುತ್ತದೆ. 
ಬರೆದವಾಕ್ಕಗಳನ್ನು ಹೇಳಿದರೆ, ಉಪನ್ಯಾಸಗಳನ್ನು ಕೊಟ್ಟರೆ, ಉದ್ಲ)ಂಥಗಳನ್ನು ಬರೆದರೆ 
ಇದನ್ನು ಸಾಧಿಸಿದಂತಾಗುವುದಿಲ್ಲ. ಇಷ್ಟು ಮಾತ್ರ ಸತ್ಯ : ಗೀತೆಯ ಇನ್ನೊಂದು ಮಾತು 
“ ನ ಮೇ ಭಕ್ತಃ ಪ್ರಣಶ್ಯತಿ' ಎಂದು. ಇಲ್ಲಿ “ನನ್ನ ಎಂಬ ಕೃಷ್ಣನ ಭಕ್ತ--'ಕೃಷ್ಣಭಕ್ತಿ 
ಉಳ್ಳವನ' ಎಂಬ ಅರ್ಥವನ್ನು ಮಾತ್ರ ತೆಗೆದುಕೊಳ್ಳದೆ ಈ ಸಂದರ್ಭದಲ್ಲಿ ಯಾವನ 
ಮನಸ್ಸು ಅತ್ಯುತ್ತಮ ಧ್ಯೇಯವೊಂದನ್ನು ರೂಪಿಸಿಕೊಂಡು ಅದಕ್ಕಾಗಿ ತೊಳಲುತ್ತ 
ದೆಯೊ ಬಳಲುತ್ತದೆಯೊ ತಪಿಸುತ್ತದೆಯೊ ಸಾಧಿಸುವ ಯತ್ನದಲ್ಲಿ ಇರುತ್ತದೆಯೊ 
ಅಂಥವನಿಗೆ ಒಂದು ಸಲ ಇಂಥ ದರ್ಶನ ಉಂಟಾದರೆ ಅದು ಸರ್ವಥಾ ಸರ್ವದಾ 
ರಕ್ಷಕವಾಗುತ್ತದೆ. ಅವನನ್ನು ಎಂಥ ಕಷ್ಟಗಳಲ್ಲಿಯೂ ಪಾರು ಮಾಡುತ್ತದೆ. ಆ ಬೆಂಕಿ 
ಆರದಂತೆ ಬೆಳಕು ನಂದದಂತೆ ಮಾತ್ರ ನೋಡಿಕೊಳ್ಳುವ ಜೋಕೆ ಇರಬೇಕು. 

ಕೆಲವು ಮಾತುಗಳಂತೂ ನಮ್ಮ ನಾಡಿನಲ್ಲಿ ಒಣ ಮಂತ್ರಗಳಂತೆ--ಅಫೀಮಿನಂತೆ- 
ಇವೆ ಎನ್ನುವವರು ಇದ್ದಾರೆ--ಬದುಕಿಗೆ ಬದಲಾಗಿ ನಮ್ಮ ತಲೆಯ ಮೇಲೆ ಕವಿಯುವ 
ಮಾತುಗಳಾಗಿವೆ. ಕಾರ್ಪಣ್ಯದಿಂದ . ಈ ಮಾತನ್ನು ಹೇಳುತ್ತಿಲ್ಲ. ಯುಧಿಷ್ಠಿರನು 
ಒಮ್ಮೆ ಹೇಳಿದ : "ಸತ್ಯಂ ಮಾತಾ, ಪಿತಾ ಜ್ಞಾನಂ, ಧರ್ಮೋ ಭ್ರಾತಾ, ದಯಾ ಸಖಾ | | 
ಶಾಂತಿಃ ಪತ್ನಿ ಕ್ಷಮಾ ಪುತ್ರಃ ಷಡೈತೇ ಮಮ ಬಾಂಧವಾಃ '. ಲೋಕದ ಉತ್ತಾನತೆಗೆ 
ಇಷ್ಟು ಸಾಕು. ಆದರೆ, ಈ ಮಾತುಗಳ ಅರ್ಥಕಲ್ಪನೆಯಲ್ಲಿ ಎಷ್ಟು ಅರೆತಿಳಿವು, 
ಅಂಧಶ್ರದ್ಧೆ, ಆಷಾಢಭೂತಿತನ, ಪಕ್ಷಪಾತ, ಅಹಂಕಾರ ಸೇರಿಕೊಳ್ಳುತ್ತವೆ |! ಎಷ್ಟು 


2೭ 


ಜನರ ಎಷ್ಟು:ದೌರ್ಬಲ್ಯಕ್ಕೆ ಕಾರಣವಾಗುತ್ತವೆ! ಯಾವ ಒಂದು ಸಮಯದಲ್ಲಾಗಲಿ ಈ 
ಮಾತುಗಳಿಗೆ ಹೇಗೆ ಅರ್ಥ ಮಾಡಬೇಕು, ಅನ್ವಯಿಸಿ ಕಾರ್ಯಪ್ರವೃತ್ತರಾಗಬೇಕು 
ಎಂಬುದು ಪ್ರತಿ ಸಂದರ್ಭದಲ್ಲಿನ ಪರೀಕ್ಷೆ, ಬದುಕಿನ ಪ್ರತಿಕ್ಷಣವೂ ಕಡೆಯ ಉಸಿರೆ 
ಳೆಯುವವರೆಗೂ ಧರ್ಮ-ಸೋದರ, ದಯೆ-ಗೆಳೆಯ, ಶಾಂತಿ -ಹೆಂಡತಿ--ಇಂಥ ಮಾತು 
ಗಳನ್ನು ನೆನೆಸಿಕೊಂಡು ನಮ್ಮ ನಾಡಿನ, ಹೊರನಾಡಿನ, ಅಂತಾರಾಷ್ಟ್ರೀಯ ಜೀವನದ, 
ಹಳಹೊಸ ವ್ಯಾಪಾರಗಳನ್ನು ಅವಗಾಹನೆಗೆ ತಂದುಕೊಂಡಾಗ--ಇಂದಂತೂ--ಮನಸ್ಸಿಗೆ 
ಸಂತೋಷ, ಧೈರ್ಯ ಬರುವುದಿಲ್ಲ. ಆದರೆ, ಹೇಗೇ ಆಗಲಿ, ಇವನ್ನು ಮನಸ್ಸಿನಲ್ಲಿಟ್ಟು 
ಕೊಂಡು ಅರ್ಥಮಾಡಿಕೊಂಡರೆ' ಗೀತಾನುಡಿ ಇನ್ನೊಂದು'ಯಃ ಪಶ್ಯತಿ ಸ ಪಶ್ಯತಿ'-- 
ಎಂಬ ತಿಳಿವು ಮೂಡುತ್ತದೆ; ಚಿತ್ತವೃತ್ತಿ ಶುದ್ದ ವಾಗುತ್ತದೆ; ಅಂತಸ್ಸಾಕ್ಷಿ ಶಕ್ತವಾಗುತ್ತದೆ ; 
ದಿನದ ಬದುಕು ಒಳ್ಳೆಯದಾಗುತ್ತದೆ. 
ನಾನು ಇಲ್ಲಿ ಗಂಡಸರನ್ನು ಕುರಿತಂತೆ ಮಾತ್ರ ಮಾತನಾಡಿದ್ದೇನೆ. ಹೆಂಗಸು 
ಯಾವ ರೀತಿ ಇಂದಿನ ಪ್ರಪಂಚದಲ್ಲಿ ನಡೆದುಕೊಳ್ಳುತ್ತಾಳೆ, ನಡೆದುಕೊಳ್ಳಬೇಕೆಂದು 
ಎಣಿಸುತ್ತಾಳೆ -- ಎಂಬುದನ್ನು ನಾನು ಅರಿತವನಲ್ಲ. ನಮ್ಮ ದೇಶದಲ್ಲಿ ಇದುವರೆಗೂ 
ಕೂಡುಕುಟುಂಬಪದ್ಧ ತಿ, ದಾಂಪತ್ಯ ಧರ್ಮ, ವರ್ಣಾಶ್ರಮಧರ್ಮ ನಡೆದುಕೊಂಡು 
ಬಂದುವು... ಅವುಗಳಂತೆ ಬಹುಮಟ್ಟಿಗೆ ಹೆಣ್ಣು ಮಕ್ಕಳ ಜೀವನ ಹಾಗೂ ಹೀಗೂ 
ರೂಪಗೊಂಡು ಬಂದಿತು. ಕಾಲ ಬದಲಾಯಿಸಿದೆ. ಆದರೆ ವೇದ, ಸ್ಮೃತಿ (ಧರ್ಮಶಾಸ್ತ್ರ), 
ಮುಂತಾದವಕ್ಕೆ ಇಂದು ಪೂಜ್ಯತೆ ತಪ್ಪಿದೆ. ದೇವ, ಸ್ವರ್ಗ, ನರಕ ಎಂಬ ಮಾತುಗಳು 
ನಡತೆಯನ್ನು ತಡೆಯದಾಗಿವೆ, ರೂಪಿಸದಾಗಿವೆ. ಆಶ್ರಮ ಧರ್ಮದ ರೂಢಿ ನಿಂತು 
ಬಹುಕಾಲವಾಯಿತು. ವರ್ಣಧರ್ಮ ಈವರೆಗೂ ಸುಮಾರು ನಡೆದುಕೊಂಡು ಬಂದಿತು; 
ನಾಳೆಗೆ ಅಚ್ಚಳಿಯದೆ ಇದು ಉಳಿಯುವಂತಿಲ್ಲ. ಮನು, ಪರಾಶರ, ಯಾಜ್ಞವಲ್ಕ್ಯ 
ಮುಂತಾದವರ ನಿಯಮಗಳು Maly ಎಂಬ ನೀತಿಧರ್ಮದ ಉಳಿಕೆಗಳಂತೆ 
ನಿಲ್ಲಬಹುದೇ ಹೊರತು ಚಾಲ್ತಿ ಕಾನೂನಾಗಿ (0051116 Law) ನಿಲ್ಲುವಂತಿಲ್ಲ. ನಮ್ಮ 
ಶಾಸನ ಮಂಡಲಿಗಳು -- ಎಂದರೆ, ಜನತೆಯ ಪ್ರತಿನಿಧಿಗಳು ಆರಿಸಿದ ಜನ--ನಾಳೆ 
ಶಾಸನಗಳನ್ನು ಮಾಡುತ್ತಾರೆ. ರಾಷ್ಟ್ರದ ಸಂವಿಧಾನ ಎಲ್ಲರಿಗೂ ಸಮಾನತೆ ಕೊಟ್ಟಿದೆ. 
ನ್ಯಾಯಾಲಯಗಳ ದೃಷ್ಟ್ಯಾ ಸರ್ವರೂ ಸಮ--ಸಮಾನ-- ಗಂಡಾಗಲಿ, ಹೆಣ್ಣಾಗಲಿ, 
ಪ್ರತಿಯೊಬ್ಬರೂ ಸಮವಾಗಿ ಓದು ಬರಹ ಕಲಿತು ವೃತ್ತಿಗಳನ್ನು ಹಿಡಿಯಬಹುದು. 
ವಿವಾಹ, ಪುನರ್ವಿವಾಹ, ದಾಂಪತ್ಯ ವಿಚ್ಛೇದನ ಮುಂತಾದಲ್ಲಿ, ಬದುಕಿನ ಸ್ವಾತಂತ್ರ್ಯ 
ದೊರಕುತ್ತವೆಯಾಗಿ ಯಾರು ಯಾರಿಗೂ ಆಧೀನರಾಗಿರಬೇಕಿಲ್ಲ. ಗಂಡನನ್ನು ಯಜ 
ಮಾನರು ಎಂದರೆ ಕೂಡ ಮುನಿದಾರು. ಹೆಣ್ಣು ಗಂಡು ಬೇಕಾದ ಉದ್ಯೋಗಗಳಲ್ಲಿ 
ತೊಡಗಿ ಸ್ವತಂತ್ರರಾಗಿ ನಡೆಯಲೂ ದುಡಿಯಲೂ ಬರೆಯಲೂ ಸಂಚಾರ ಮಾಡಲೂ 
ಅಧಿಕಾರ ಉಳ್ಳವರಾಗಿರುತ್ತಾರೆ. ಆದ್ದರಿಂದ ದಾಂಪತ್ಯ ಜೀವನದಲ್ಲಿ ಹೊಸ ಕಾಲದ್ದು 


23 


ಮಹಾಯೋಗವಾಗುತ್ತದೆ. ಇದನ್ನು ನಾಳೆಯ ಹೆಣ್ಣು ಗಂಡು ಹೇಗೆ ನಿರ್ವಹಿಸುತ್ತಾರೆಯೊ 
ಜೀರ್ಣ ಮಾಡಿಕೊಳ್ಳುತ್ತಾರೆಯೊ--ಅದು ನಾಳೆಗೆ ರೂಢಿಸುವ ಮಂಗಳ. ಸಾವಿರಾರು 
ವರ್ಷಗಳಿಂದ ದೇವರು, ವ್ರತ, ನೇಮ, ಆಚಾರ ಮುಂತಾಗಿ ನಡಸಿಕೊಂಡು ಸಮಾಜ 
ವನ್ನು ನಡಸಿಕೊಟ್ಟವರು ಹೆಣ್ಣುಮಕ್ಕಳು. ನಾಳೆಗೂ ತಮ್ಮ ಹೊಸರೀತಿಯಲ್ಲಿ ಇದನ್ನು 
ನಡಸಿಕೊಂಡಾರು. ವಿವಾಹಪದ್ದತಿಯಲ್ಲಿ ಮತ್ತು ಸಮಾಜದ ವರ್ಗೀಕರಣದಲ್ಲಿ "ತೇಪಿ 
ಯಾಂಶಿ ಪರಾಂ ಗತಿಂ' ಎಂದು ಹೇಳಿ ಇಂದು ಉತ್ತೀರ್ಣರಾಗುವುದು ಕಷ್ಟ. ಪರಿಸ್ಥಿತಿ 
ಸೂಕ್ಷ್ಮವಾಗಿದೆ. ಸಮಾನತೆ-ಸ್ವಾತಂತ್ರ್ಯಎಂಬ ಹೆಸರಲ್ಲಿ ಅನೇಕ ದುಸ್ಸಾಹಸಗಳು ಕೂಡ 
ಕೆಲವು ಕಾಲ ಹುಟ್ಟಿಕೊಂಡಾವು. ಒಟ್ಟಿನಲ್ಲಿ ನಮ್ಮ ಜನತೆ ಸಾಧು ಎಂದು ಈವರೆಗೂ 
ಕಂಡುಬಂದಿದೆ. ಹಾಗೆಯೇ ಉಳಿಯುತ್ತದೆಯೆ? ಹೀಗಾಗಿ ವರ್ಣವ್ಯವಸ್ಥೆ ; 
ಅವರ್ಣೀಯರು, ಹೆಣ್ಣು ಗಂಡು ಸರಿಸಮಾನರಾಗಿ ಉಳಿಯುವ ನಾಳೆಯ ಕಾಲದಲ್ಲಿಯೂ 
ಈ ದೇಶದ ಮಾನ ಗುಣ ಶೀಲ ಸುಧಾರಿತವಾಗಿ ಉಳಿದುಕೊಂಡಾವು ಎಂಬುದು 
ನನ್ನ ಆಸೆ. ಆ ಸಾಮರಸ್ಯ ಹೊಸತಾಗಿ ಸಾಧಿಸಬೇಕಾದು.* 


೩ 

ಈ ಉಪನ್ಯಾಸ ವೆಂಕಣ್ಣಯ್ಯನವರ ನೆನಪಿಗೆ ಸಂದುದು. ಅವರು ಲೋಕಸ್ವರೂಪ 
ವನ್ನು ತಿಳಿದಿದ್ದರು ; ಕಷ್ಟ ನಿಷ್ಠುರ ಅನುಭವಿಸಿದ್ದರು. ಆ ಕಷ್ಟನಿಷ್ಕುರಗಳು ತಮಗೂ 
ಸಂಬಂಧಪಟ್ಟವರಿಗೂ ಆಗಿರಬಹುದು; ಇತರರಿಗೂ ಆಗಿರಬಹುದು. ಆ ಎಲ್ಲ 
ಸಂದರ್ಭಗಳಲ್ಲಿಯೂ ಅವರ ಮನಸ್ಸು ತಾಳ್ಮೆಯಿಂದ ಕೂಡಿರುತ್ತಿತ್ತು. ಒರಟು, 

ಕರ್ಕಶ ಆದ ಸನ್ನಿವೇಶ ಹುಟ್ಟಿಕೊಂಡಾಗ ತಮ್ಮನ್ನು ತಾವು ನಿಯಾಮಿಸಿಕೊಂಡು 
ನುಡಿಯುತ್ತಿದ್ದರು. ಇದೇ ಸುಶಿಕ್ಷಿತ ಸಂಸ್ಕಾರವಂತನ ಲಕ್ಷಣ. ಒಮ್ಮೆ ಅವರ ತಾಯಿ 
ಯವರೇ " ಏನು ವೆಂಕಣ್ಣ, ನಿನಗೆ ಮನೆಯವರೂ ಒಂದೇ, ಹೊರಗಿನವರೂ ಬೀದಿ 
ಯವರೂ ಒಂದೇ. ಇತ್ತಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಬಾರದೆ? ನನ್ನ ಮಾತನ್ನು 
ಕಿವಿ ಮೇಲೆ : ಹಾಕಿಕೊ' ಎಂದರಂತೆ. ಅವರು ಹೇಳಿದ್ದು ಇವರನ್ನು ಯಾವುದೊ 
ಕಷ್ಟಕ್ಕೆ ಅನ್ಯಾಯಕ್ಕೆ, ಈಡು ಮಾಡುತ್ತದೆ ಎಂದು "ಅರಿತು" ಅಮ್ಮಾ, ನೀನೇ ನನಗೆ 
ಎಷ್ಟೋ ವೇಳೆ ಹೇಳಿದ್ದೀಯೆ: ನಾನೂ ಹಾಗೇ ಓದಿದ್ದೇನೆ, ಸರ್ವಸಮದೃಷ್ಟಿ ಅಗತ್ಯ 
ಎಂದು. ನೀನು ಈಗ ಹೇಳುತ್ತಿರುವುದು ನಿಜವೇ ಆದರೆ, ನಿನ್ನ ಪರೀಕ್ಷೆಯಲ್ಲಿ ನಾನು 
ಪ್ಯಾಸಾದೆ' ಎಂದರಂತೆ. ತಾಯಿಗೆಉತ್ತರ ರುಚಿಸಿತೊ ಇಲ್ಲವೊ. ತುಂಬಪ್ರೀತಿಯ ಬಾಂಧವ್ಯ 
ಅವರದು. ನ್ಯಾಯವಾದದ್ದನ್ನು ಅವರು ನಡಸುತ್ತಾರೆಂದು ಎಲ್ಲರೂ ವಿಶ್ವಾಸವಿಟ್ಟು 
* ಹಣವಿದ್ದವನಿಗೆ ನ್ಯಾಯ ದಕ್ಕುತ್ತದೆ; ಕೆಲವರು ಕೆಲವರಿಗಿಂತ ಹೆಚ್ಚು ಸಮ ಎಂಬಂತಹ 


ಆಕೇಪಣೆಗಳುಂಟು, ನಿಜ: ಅಂಥ ಪ್ರಕರಣಗಳಲ್ಲಿ ಸರ್ಕಾರವೋ ನ್ಯಾಯವಾದಿ ಸಂಸ್ಥೆ ಗಳೋ 
A 
ಹಣವಿಲ್ಲದವರ ಪರ, ತಬ್ಬಲಿ ಅನಾಥರ ಪರ ವಾದಿಸಿ ನ್ಯಾಯವನ್ನು ದೊರಕಿಸುವ ಏರ್ಪಾಡುಗಳನ್ನು 


ನಾಳೆ ಮಾಡಬಹುದು. 


24 


೨ 


ಕೊಂಡಿದ್ದರು. ಹೆಚ್ಚಾಗಿ ಮಹಾವಾಕ್ಕಗಳನ್ನು ಹೇಳುತ್ತಿದ್ದವರಲ್ಲ. ದೇವರ ಪೂಜೆ 
ಆಚಾರ ಮುಂತಾದನ್ನು ಹೊರಗಣ್ಣಿಗೆ ಹೊಡೆಯುವಂತೆ ಮಾಡುತ್ತಿರಲಿಲ್ಲ. ಒಂದರ್ಧ 
ಗಂಟೆ ಸ್ನಾನ ಮಾಡಿ ಆದ ಮೇಲೆ ಒಗೆದ ಬಟ್ಟೆ ಉಟ್ಟು ಮನೆಯಲ್ಲಿ ಸಂಗ್ರಹಿಸಿದ 
'ಹೂವನ್ನೊ ಅಕ್ಷತೆಯನ್ನೊ ಮಂಟಪದಲ್ಲಿದ ದೇವರಿಗೆ ಹಾಕಿ ಮನಸ್ಸನ್ನು ಸಮಾಧಾನ 
ಪಡಿಸಿಕೊಳ್ಳುತ್ತಿದ್ದರು. ಮಂತ್ರಾದಿಗಳು ಅವರಿಗೆ ಬರುತ್ತಿದ್ದುವೊ ಇಲ್ಲವೂ, 
ಅದನ್ನು ಇತರರು ಬೆಲೆಗಟ್ಟಬೇಕಿರಲಿಲ್ಲ. ಅಗಡಿಯ ಸಾಧುಗಳಾದ ಶೇಷಾಚಲ ಸದ್ಗುರು 
ಗಳ ಸನ್ನಿಧಿ, ಪ್ರೀತಿವಿಶ್ವಾಸ ದೊರಕಿತ್ತು; ಆ ಸಾಧುಗಳ ನುಡಿ ನಡೆ ನೋಡಿದರು. 
ಅದನ್ನು ಹಿರಿಯರಾದ ಮಾಸ್ತಿಯವರು ಪದ್ಯದಲ್ಲಿ, ಗದ್ಯದಲ್ಲಿ ತಿಳಿಸಿದ್ದಾರೆ. ಶ್ರೀ 
ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆ, ಅವರ ವಚನಗಳು ಅವರ ಮನಸ್ಸನ್ನು 
ತುಂಬಿದ್ದುವು. ತನ್ನ ಬಳಿ ಇದ್ದ, ಬಂದ ಎಲ್ಲರಿಗೂ ಹಿರಿಯರಾಗಿ ಅವರು ನಡೆದು 
ಕೊಂಡರು, ನಡಸಿಕೊಂಡರು. ನನ್ನ ಬದುಕಿನ ಮೇಲೂ ಅದೇ ಪ್ರಭಾವ ಬೀರಿದಾರೆ. 
ಇನ್ನೂ ಮೈಸೂರಿನಲ್ಲಿ ಬೇರೆ ಮನೆ ಸಿಕ್ಕದಿದ್ದುದರಿಂದ ಕೆಲವು ತಿಂಗಳ ಕಾಲ ನನ್ನ 
ಜೊತೆಯಲ್ಲಿಯೇ ಇದ್ದರು. ಹೀಗೆ ಹತ್ತಿರದಲ್ಲಿ ಅವರನ್ನು ನೋಡುವ ಸೌಭಾಗ್ಯ 
ನನಗೆ ದೊರಕಿತ್ತು. ಅದು. ಎಷ್ಟು ಉನ್ನತವಾದ ಜೀವ ! ಅನ್ಯಾಯಕ್ಕೆ, ಹಿಂಸೆಗೆ 
ಒಳಗೇ ಕುದಿಯುತ್ತಿತ್ತು. ಒಂದು ಒಳ್ಳೆಯದು ನಡೆಯಿತು ಎಂದು ಕೇಳಿದಾಗ ಎಷ್ಟು 
ಸಂತೋಷ ಪಡುತ್ತಿತ್ತು ಎಂಬುದರ ನೆನಪು 'ಹೃದಯಸರಸಿಜೇ ದೀಪಮುದ್ಯುತ್‌ 
ಪ್ರಕಾಶಂ' ಎಂಬಂತೆ. ಅವರ ನೆನಪಿನ ಉಪನ್ಯಾಸ ಇದು. ಅವರು ನನಗೆ ಶ್ರೀ 
ಗುಂಡಪ್ಪನವರ ಪರಿಚಯ ವರಾಡಿಕೊಟ್ಟರು ಎಂದಿದ್ದೇನೆ. ಶ್ರೀಮಾನ್‌ ಗುಂಡಪ್ಪನವರ 
ಅಪ್ಪಣೆಯಂತೆ, ಅವರು ನಟ್ಟು ಬೆಳಸಿದ ಈ ಸಂಸ್ಥೆಯಲ್ಲಿ ನಾನು ಈ ಕೆಲವು ಮಾತು 
ಗಳನ್ನಾಡುತ್ತಿರುವುದು ನನಗೆ ಮಹಾ ಸವರಾರಂಭ. 


ಸುಮಾರು 1929-30 ರ ಕಾಲದಿಂದ ಈವರೆಗೂ ನನಗೆ ಮಿತ್ರರಾಗಿ, ನಾನು 
ದುಡಿದ ಸಂಸ್ಥೆಗಳಲ್ಲಿ ತಾವೂ ದುಡಿದು, ಅನೇಕ ಗ್ರಂಥಗಳನ್ನು ರಚಿಸಿ, ಸ್ವಂತವಾಗಿ ಹಿಂದೆ 
ಕನ್ನಡಕ್ಕೆ ಇಲ್ಲದಿದ್ದ ರತ್ನನ ಪದಗಳು, ನಂಜಿಯ ಪದಗಳು ನಾಗನ ಪದಗಳು, ಮುಂತಾದು 
ವನ್ನೂ ಪುರುಷ ಸರಸ್ವತಿ ಮಾರ್ಗದ ಕೃತಿಗಳನ್ನೂ, ಆಮೂಲಕ ಒಂದು ಹೊಸ 


.. ಬಗೆಯ ಸಾಹಿತ್ಯ ಪ್ರಸಂಗವನ್ನೂ ನಿರ್ಮಾಣ ಮಾಡಿ, ಶ್ರದ್ಧೆಯಿಂದ ಹಲವು ಧರ್ಮಗಳ 


ವ್ಯಾಸಂಗ ಪ್ರತಿಪಾದನೆ ಮಾಡಿ, ತಮ್ಮದೇ ಆದ ವಿಶೇಷ ಸ್ಥಾನವನ್ನು ಸಂಪಾದಿಸಿ 
ಕೊಂಡಿರುವ ಶ್ರೀ ರಾಜರತ್ನಂ ಅವರು ಕಲ್ಪಿಸಿದ ದತ್ತಿ--ಇವು ಸೇರಿ ಇಂದಿನ ನಾಲ್ಕು 
ಮಾತುಗಳನ್ನು ಇಲ್ಲಿ ಹೇಳಲು ಅವಕಾಶ ದೊರಕಿಸಿಕೊಟ್ಟಿವೆ. ಸಹನೆಯಿಂದ ಇದನ್ನು 
ಕೇಳಿದ ನಿಮಗೂ ನಮಃ. 


ಗ 


ಹಾಚಾ ಕಾಟ್‌ 


ಗೋಖಲೆ ಸಾರ್ವಜನಿಕ ವಿಚಾರ ತ್ತಿ 
ಬೆಂಗಳೂರು-560 019 


ನಮ್ಮ ದೇಶದಲ್ಲಿ ಎಲ್ಲಾ ಜನರಲ್ಲಿಯೂ ರಾಷ್ಟ್ರಕತ್ತ್ವವನ್ನೂ ರಾಷ್ಟ್ರಕ 
ವರ್ತನೆಯನ್ನೂ ಪ್ರಚಾರಮಾಡಲಿಕ್ಕಾಗಿ ಈ ಸಂಸ್ಥೆ 1945ರಿಂದ "ಕೆಲಸಮಾಡುತ್ತಿದೆ. 


ಇದಕ್ಕೆ ಅಂಗವಾಗಿ ತರುಣಜನರ ಗ್ರಂಥವ್ಯಾಸಂಗಕ್ಕಾಗಿಯೂ ಕಾರ್ಯಾಭ್ಯಾಸ 
ಕ್ನಾಗಿಯೂ ಒಂದು ವ್ಹಾಸಂಗಗೋಷಿ ಏರ್ಪಟಿದ್ದೆ_ಸಂಸೆ ನಡೆಸುತ್ತಿರುವ ಕಾರ್ಯ 
[3 ಶಿ © ಕ ನಾ 
೫ 


ಗಳಲ್ಲಿ ಮುಖ್ಯವಾದುವು: ಶೀ ಅದು 
1. ಉಪನ್ಯಾಸ A ಹಲ ೨ KN 
2. ಗ್ರಂಥ ಪ್ರಕಟನೆ | | 2 
3. ವಾಚನಾಲಯ | ತ | 
4. ಪುಸ್ತಕ ಭಂಡಾರ | ಲ್ಲಿ PE J 
5, ಚರ್ಚಾಕೂಟಗಳು hs, 
6. ಪ್ರತಿ ಭಾನುವಾರವೂ ಒಂದು ಸಂಸ್ಕೃತ, ಮತ್ತು ಒಂದು ಇಂಗ್ಲಿಷ್‌ 
ಗ್ರಂಥದ ಪಾಠ 


7. ಶ್ರೀಮದ್ರಾಮಾಯಣ ವಾಚನ 
8. ವ್ಯಾಸ ಪೂರ್ಣಿಮೆ--ವೇದ ಪಾರಾಯಣ 
9, ಸಂಸ್ಕೃತಿಗೆ ಸಂಬಂಧಪಟ್ಟ ಸಂಗೀತ ಸಾಹಿತ್ಯ ಕಾರ್ಯಗಳು 
10. ಪೌರ ಪರಿಸ್ಥಿ ತಿಯ ಪರಿಶೀಲನೆ | 
/ ಸಂಸ್ಥೆ ಯ ಸದಸ್ಯತ್ವದ ವಾರ್ಷಿಕ ಚಂದಾ ರೂ, 6. 
ಪ್ರಸಂಗ ಗೋಷ್ಠಿಯ ವಾರ್ಷಿಕ ಚಂದಾ ರೂ. 3. 
ಸಂಸ್ಥೆ ಯ ಇಂಗ್ಲಿಷ್‌ ಮಾಸಪತ್ರಿಕೆಯ (“Public ಓ7೩1೧7'--*ಪಬ್ಲಿಕ್‌ 
ಅಫೇರ್ಸ್‌?) ವಾರ್ಷಿಕ ಚಂದಾ ರೂ. 4. 
ಸರ್ವಜನರೂ ಸಂಸ್ಥೆಯ ಕಟ್ಟ ಡಕ್ಕೆ ದಯಮಾಡಿ ಬಂದು ಸಭಾಮಂದಿರದ 
ಲ್ಲಿರುವ ದೇಶಸೇವಕರ ಭಾವಚಿತ್ರಗಳನ್ನೂ ಕವಿತಾತ್ತ್ವಿಕರ ಭಾವಚಿತ್ರಗಳನ್ನೂ ವಾಲ್ಮೀಕಿ 
ವ್ಯಾಸರುಗಳ ಪ್ರತಿಮೆಗಳನ್ನೂ ನೋಡಿ ಸಂತೋ ಸಜಾ ಬ 
ಹೆಚ್ಚಿನ ವಿವರಗಳನ್ನು ಕಾರ್ಯದರ್ಶಿಗಳಿಂದ ತಿಳಿದುಕೊಳ್ಳಬಹುದು. 


0 


ಅವರು ಮೇಧಾವಿಗಳು. ನಿಷ್ಯೃಷ್ಟಜ್ಞಾನವುಳ್ಳವರು. ಅವರಿಗೆ ಇದ್ದ ಸಾಹಿತ್ಯದ ಅಂತರ್ದೃಷ್ಟಿ 
(feel for literature),  ಕಾವ್ಯವಿಮರ್ಶನ ಸೂಕ್ಷ್ಮತೆ. ಅಸಾಧಾರಣವಾದದ್ದು. ಅವರ 
ಕಂಠಸಂಪತ್ತು ಸಂಗೀತಕ್ಕೆ ತಕ್ಕಂತೆ ಇದ್ದುದರಿಂದ ಅವರು ಕಾವ್ಯವನ್ನೋದುವುದೇ ಒಂದು ಸೊಗಸಾಗಿತ್ತು. 


ಅವರು ವಿದ್ಯಾರ್ಥಿಗಳಲ್ಲಿ ತಂದೆಯಂತೆ ನಡೆದುಕೊಂಡು ಅವರ ಜ್ಞಾನಾಭಿವೃದ್ಧಿ , ಯೋಗಕ್ಷೇಮ, 
ಸಚ್ಚಾರಿತ್ರಗಳಲ್ಲಿಯೇ ಸದಾ ಗಮನವಿಟ್ಟವರು. ಮುಖ್ಯವಾಗಿ ಸಾಹಿತಿಗಳನ್ನು ತಯಾರುಮಾಡುವುದ 
ರಲ್ಲಿ, ಅವರನ್ನು ಹುರುಪುಗೊಳಿಸುವುದರಲ್ಲಿ, ಒಂದುಗೂಡಿಸುವುದರಲ್ಲಿ, ಸಾಹಿತ್ಯ ಪ್ರಚಾರದಲ್ಲಿ ಮಗ್ನ 
ರಾಗಿದ್ದರೇ ಹೊರತು ಎಂದಿಗೂ ಕೀರ್ತಿಗಾಗಿ ಹಂಬಲಿಸಿದವರಲ್ಲ. ಅವರಿಗೆ ಕನ್ನಡದ ಮೇಲಿದ್ದದ್ದು 
ಗಲಭೆಯಿಲ್ಲದ ಉತ್ಸಾಹ. ಅವರು ಐಶ್ವ್ಚರ್ಯವಂತರಾಗಿಲ್ಲದಿದ್ದರೂ ಹತ್ತಾರು ಮಂದಿಗೆ ಕಷ್ಟಕಾಲದಲ್ಲಿ 
ಸಹಾಯ ಮಾಡುತ್ತಿದ್ದರು. 


ವೆಂಕಣ್ಣಯ್ಯನವರು ಅಗಡಿಯ ಶೇಷಾಚಲ ಸಾಧುಗಳ ಪ್ರಭಾವಕ್ಕೆ ವಶರಾಗಿದ್ದರು. ಆ 
ಸಾಧುಗಳ ಅಂತರಂಗ-ಬಹಿರಂಗ ಸಮನ್ವಯ ವೆಂಕಣ್ಣಯ್ಯನವರ ಭಕ್ತಿಯನ್ನೂ ಮೆಚ್ಚುಗೆಯನ್ನೂ 
ಸಂಪಾದಿಸಿತ್ತು. ಅವರ ಜೀವನವನ್ನು ರೂಪುಗೊಳಿಸಿತು. ವೆಂಕಣ್ಣಯ್ಯನವರು ಮಿತವಾಗಿ ಆಚಾರ 
ಶೀಲರು. ಅವರಿಗೆ ಪ್ರಾಚೀನ ಪ್ರಮಾಣದಲ್ಲಿ ಆಶ್ರಯ; ಸದ್ಯಃಪ್ರಯೋಗದಲ್ಲಿ ತಾತ್ಪರ್ಯ. 
ಸಾಹಿತ್ಯದಲ್ಲಾಗಲಿ, ಸಮಾಜ ವ್ಯವಸ್ಥೆಯಲ್ಲಾಗಲಿ, ಸಂಪ್ರದಾಯದಲ್ಲಾಗಲಿ, ನವೀಕರಣವಾಗಬೇಕು, 
ಆದರೆ ವಿಚಾರಪೂರ್ವಕವಾಗಿ ಆಗಬೇಕು; ಇದು ಅವರ ಮನೋಗತ. ಅವರಿಗೆ ಜೀವನದಲ್ಲಿ 
ಸಂತೋಷವುಂಟು ; ಭೋಗಭಾಗ್ಯಗಳಲ್ಲಿ ಉತ್ಸಾಹವುಂಟು. ಆದರೆ ಜಗತ್ತು ಅಶಾಶ್ವತವೆಂಬ ಸ್ಮರಣೆ, 
ಆತ್ಮಪಾರಮ್ಯದ ಭಾವನೆ, ಅವರ ಸಂತೋಷ ಉತ್ಸಾಹಗಳನ್ನು ಮಿತಿಯಲ್ಲಿರಿಸಿತ್ತು. ವೆಂಕಣ್ಣಯ್ಯನವರ 
ಅಂತರಂಗ ವಿಶೇಷವೆಂದರೆ ಜೀವಶೋಧನೆ, ಜೀವಸಮುನ್ನ ತಿ. 

ಅವರು ಇರುವ ತನಕ ಒಳ್ಳೆಯವರಾಗಿದ್ದು " ತಳುಕಿನ ವೆಂಕಣ್ಣಯ್ಯನವರಲ್ಲಿ ತಳುಕಿಲ್ಲ' ಎನಿಸಿ 


ಕೊಂಡು ಅವರ ಸ್ನೇಹವೇ ಒಂದು ಸಂತೋಷವೆಂದುಕೊಳ್ಳುವಂತೆ ಜನರ ಪ್ರೀತಿಯನ್ನು ಸಂಪಾದಿಸಿ 
ನವಿರಾದ ಸಾತ್ವಿಕಜೀವನವನ್ನು ನಡೆಸಿ 24-2-1939 ರಲ್ಲಿ ಕಣ್ಮರೆಯಾದರು. 


ವೆಂಕಣ್ಣಯ್ಯನವರ ಬರವಣಿಗೆ, ಅದಕ್ಕಿಂತ ಹೆಚ್ಚಾಗಿ ಅವರ ಮಾತು, ಅವರ ಮಾತಿಗಿಂತ ಅವರ 
ನಡತೆ, ಅವರ ನಡತೆಗಿಂತಲೂ ಅವರ ಗುಣ--ಇವು ಅವರನ್ನು ಬಲ್ಲವರ ಹೃದಯದಲ್ಲಿ ಮೆಚ್ಚಿಗೆ 
ಪಡೆದು ನಿಂತಿವೆ. 
ಇಂಥ ಮಹನೀಯರ ಚರಿತ್ರೆ, ಅವರನ್ನು ಕಾಣುವ ಪುಣ್ಯವನ್ನು ಪಡೆಯದವರಿಗೂ ಸಹ 
ಮನಃಪ್ರಸಾದವನ್ನುಂಟುಮಾಡಿ ಮಾರ್ಗದರ್ಶಕವಾಗುತ್ತದೆ. 


(ಆಧಾರ: ಪ್ರಬುದ್ಧ ಕರ್ನಾಟಕ) 


ತ ದ್ದ UY MN 


ಪ್ರಕಟನೆಗಳು 


ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ , ಬೆಂಗಳೂರು.19 


ರೂ. ಪೈ. 


ಬಾಳಿಗೊಂದು ನಂಬಿಕೆ--ಡಿ.ವಿ.ಜಿ. 


ಡ್‌ ಜ್ರ ಂ೨ಿ 
ರಾಜ್ಯಶಾಸ್ತ್ರ ಡಿ.ವಿ.ಜಿ. 


ಮಹಾತ್ಮ ಗಾಂಧಿ (ಜ್ಞಾಪಕ ಪದ್ಯಸಂಗ್ರಹ) ಡಿ.ವಿ.ಜಿ. ., 2 
ದಾದಾಭಾಯಿ ನವರೋಜಿ ಡಿವಿಜಿ. ೫ 0 
ಶ್ರೀ ಬಾಹುಬಲಿ ವಿಜಯ ಮತ್ತು ಗೊಮ್ಮಟ ಶಿಲ್ಪ 

—ಜಿ. ಪಿ, ರಾಜರತ್ನಂ, 1 
ಇಂಡಿಯದ ಭಾಷಾ ಪ್ರಶ್ಲೆ- ಡಿ.ವಿ.ಜಿ, wy ತ್ತ 0 


ಜನೋಪಯುಕ್ತ ಗ್ರಂಥಮಾಲೆ 
ವಾಲ್ಮೀಕಿಮುನಿಗಳ ಹಾಸ್ಕ ಪ್ರವೃತ್ತಿ ಕ 
ವಿದ್ವಾನ್‌ ಎನ್‌, ರಂಗನಾಥ ಶರ್ಮಾ ತೆ pe: 1 


ಸಾಹಿತ್ಯದಿಂದ ಆಗುವ ಕೆಲಸ (ಪ್ರೊ॥ ಟಿ. ಎಸ್‌. ವೆಂಕಣ್ಣಯ್ಯ 
ಜ್ಲಾಪಕೋಪನ್ಯಾಸು--ಮಾಸ್ತಿ ವೆಂಕಟೇಶ ಅಯ್ಯಂಗಾರ್‌ : ಚೈತ 1 


ಶಾಸನ ಸಭೆಯ ಕಾರ್ಯವಿಧಾನ ' 


—ಟಿ, ಹನುಮಂತಪ್ಪ ಆ ಎ 1 

ಸಾರ್ವಜನಿಕದಲ್ಲಿ ಸಾತ್ತ್ವಿಕ (ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ 

ಶ್ರೀ ತಿರುಮಲಮ್ಮ ರಾಮಸ್ವಾಮಿ ಜ್ಞ್ಯಾಪಕೋಪನ್ಯಾಸು.ಡಿ.ವಿ.ಜಿ 1 
ನಮ್ಮ ಜನ ನಡೆಸಿದ ಜೀವನ (ಶ್ರೀ ಎಂ. ಶ್ರೀನಿವಾಸಯ್ಯಂಗಾರ್‌ 

ಜ್ಞಾಪಕೋಪನ್ಯಾಸ) ತಿ.ತಾ. ಶರ್ಮ 4. ಘಃ 1 
ಆಂಗ್ಲ ಸಾಹಿತ್ಯ ನೀಡಿದ ಸ್ಫೂರ್ತಿ (ಪೊ॥ ಟಿ. ಎಸ್‌. ವೆಂಕಣ್ಣಯ್ಯ 

ಜ್ಞಾಪಕೋಪನ್ಯಾಸ) ವಿನಾಯಕ ಕೃಷ್ಣ ಗೋಕಾಕ್‌ ಕಸ 1 
ಒಳ್ಳೆ ಕೈಯ ಮನುಷ್ಯ, ಒಳ್ಳೆಯ ಬದುಕು (ಪ್ರೊ॥ ಟಿ. ಎಸ್‌. ವೆಂಕಣ್ಣಯ್ಯ 


| ಜ್ಞಾಪಕೋಪನ್ಯಾಸ, ನಿ. ಸೀತಾರಾಮಯ್ಯ ಕೆ ಡಿ 1 


ಪ್ರಭಾ ಮುದ್ರಣಾಲಯ, ಬಸವನಗುಡಿ, ಬೆಂಗಳೂರು-4 


25 


23 


00 


50 


50 


